RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ , ಮೇ ೨ , ೨೦೧೩ ( ವೈಶಾಖ ೧೨, ಶಕ ವರ್ಷ ೧೯೩೫) 
Bangalore, Thursday, May 2 , 2013 ( Vaishakha 12 , Shaka Varsha 1935 ) 


ಸಂಚಿಕೆ ೧೮ 
Issue 18 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 134 ವೆಚ್ಚ - 12 /13 ಬೆಂಗಳೂರು, ದಿನಾಂಕ: 12ನೇ ಫೆಬ್ರವರಿ 2013 
ಗ್ಲೋಬಲ್ ಸೈನ್ಸ್ ಗ್ಯಾಲರಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲು ಶಕ್ಯತಾ ವರದಿ ತಯಾರಿಕೆಯನ್ನು (feasibility study) ರೂ .24.00 ಲಕ್ಷಗಳ 
ವೆಚ್ಚದಲ್ಲಿ (excluding taxes and out of pocket expenses) ಮೆ || ಪ್ರೈಸ್‌ವಾಟರ್‌ಹೌಸ್‌ಕೂಪರ್ ( M /s.Price water house Coopers ) ಇವರಿಂದ ಹಾಗೂ 
ಕನ್ಸೂಮರ್ ರಿಸರ್ಚ್ ಕಾರ್ಯವನ್ನು ರೂ .3.00 ಲಕ್ಷಗಳ ವೆಚ್ಚದಲ್ಲಿ ( plus Rs.75,000/- out of pocket expenses) ಮೆ || ನೇಲ್‌ಸನ್ ಇಂಡಿಯನ್ ಪ್ರೈವೇಟ್ 
ಲಿಮಿಟೆಡ್ ( M /s. Nielsen Indian Pvt. Ltd.) ಇವರಿಂದ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 
1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಚಲಾಯಿಸಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಯು ಧೃಡಪಡಿಸಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ , ಮತ್ತು ಅವರ ಹೆಸರಿನಲ್ಲಿ , 

* ಕಾಂತ. ಎಸ್ , 
P . R . 118 

- ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC - 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 205 ಮೈಅಪ್ರಾ 2012 , ಬೆಂಗಳೂರು, ದಿನಾಂಕ : 12ನೇ ಫೆಬ್ರವರಿ 2013. 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ( 1987ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:34) 71ನೇ ಪ್ರಕರಣ ಮೂಲಕ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ (ನಿವೇಶನ ಹಂಚಿಕೆ) ನಿಯಮಗಳು 1991ರ ನಿಯಮ 
12(2) ನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಿ ರಚಿಸಲಾಗಿದೆ. 

" No person shall be eligible for allotment of the site , If such person has been allotted a site or a house in any part of the state 
by any other Urban Development Authority Or Karnataka Housing Board Or any other Agency of Government Or any Private layout 
formed by Housing Co - Operative Societies ". 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎಂ . ವಾಸುದೇವ ರಾವ್ , 
P . R . 177 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 100 

ನಗರಾಭಿವೃದ್ಧಿ ಇಲಾಖೆ. 
(೯೪೫ ) 


೯೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 

ಭಾಗ ೪ಎ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಿಆಸುಇ 17 ಶಿಸನೇ 2013, ಬೆಂಗಳೂರು, ದಿನಾಂಕ: 06ನೇ ಫೆಬ್ರವರಿ 2013. 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 17 ಶಿಸನೇ 2013, ದಿನಾಂಕ: 05 - 02 - 2013 ರ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ : 30ರಲ್ಲಿರುವ ಶ್ರೀ ಗಿರಿಗೌಡ, ಇವರ 
ಹೆಸರಿನ ಕೆಳಗಿರುವ “ನೀರಾವರಿ ಯೋಜನಾ ವಲಯ ಕಾಡಾ, ಶಿವಮೊಗ್ಗ” ಎಂಬುದರ ಬದಲಾಗಿ “ನೀರಾವರಿ ಯೋಜನಾ ವಲಯ ಕಾಡಾ, ತುಂಗಭದ್ರಾ ” 
ಎಂದು ಓದಿಕೊಳ್ಳತಕ್ಕದ್ದು. 

ಎಸ್ . ನಾಗರಾಜಪ್ಪ 
P . R . 180 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
SC - 100 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಿಆಸುಇ 17 ಶಿಸನೇ 2013, ಬೆಂಗಳೂರು, ದಿನಾಂಕ : 06ನೇ ಫೆಬ್ರವರಿ 2013. 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 17 ಶಿಸನೇ 2013, ದಿನಾಂಕ: 05 - 02 -2013 ರ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ: 14ರಲ್ಲಿರುವ ಶ್ರೀ ಕೆ. ವಿ. ನಾಗೇಂದ್ರ, 
ಇವರ ಹೆಸರಿನ ಕೆಳಗಿರುವ “ ಅಧ್ಯಕ್ಷರು, ಕರ್ನಾಟಕ ಪ್ರವಾಸೋದ್ಯಮ ನಿಗಮ ” ಎಂಬುದರ ಬದಲಾಗಿ “ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ 
ನಿಗಮ ” ಎಂದು ಓದಿಕೊಳ್ಳತಕ್ಕದ್ದು. 


PR. 181 
Sc - 100 


ಎಸ್ . ನಾಗರಾಜಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 16 ಕಾಬಾಸೇ 2013 ( 2), ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್, 2013. 
ವಿಷಯ: ಕಾರ್ಖಾನೆಗಳು , ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ನಿರ್ದೇಶಕರ ಪತ್ರದ 

ದಿನಾಂಕ: 8 - 2 - 2013ರ ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಕ್ರಮ ಸಂಖ್ಯೆ 1,2 ,3 ಮತ್ತು 4ರಲ್ಲಿನ ಇಲಾಖೆಯ 
ಗ್ರೂಪ್ “ಎ ” ದರ್ಜೆಯ ಹಿರಿಯ ಮತ್ತು ಕಿರಿಯ ಹುದ್ದೆಗಳ ಪ್ರತಿ ಕ್ಷೇತ್ರಾಧಿಕಾರಿಗಳಿಗೆ ವಾಹನಭತ್ಯದ 
ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ . 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಕಾಣ 16 ಕಾಬಾಸೇ 2013, ದಿನಾಂಕ: 30 - 3 - 2013(1). 

2 . ನಿರ್ದೇಶಕರು, ಕಾರ್ಖಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ರವರ ಪ್ರಸ್ತಾವನೆ 

ಸಂ .ಕಾಬಾನಿ/ ಇಎಸ್‌ಟಿ-1/ ಇತರೆ/ ಸಿಆರ್- 128 /2012 -2013 , ದಿನಾಂಕ : 8 - 2 - 2013 


ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿನ ಕೋಷ್ಠಕದಲ್ಲಿ ನಮೂದಿಸಿರುವ ಕ್ರಮ ಸಂಖ್ಯೆ 1,2,3 ಮತ್ತು 4 ರಲ್ಲಿನ 
ಹುದ್ದೆಗಳಲ್ಲಿ ಕ್ಷೇತ್ರಾಧಿಕಾರಿಗಳಿಗೆ ಬಾಡಿಗೆ ಆಧಾರದ ಮೇಲೆ ವಾಹನ ಒದಗಿಸಲು ವಾಹನ ಭತ್ಯೆ ತಿಂಗಳಿಗೆ ರೂ30,000/ - ರಂತೆ ಮಂಜೂರು ಮಾಡಿ 
ದಿನಾಂಕ:1- 4 -2013ರಿಂದ ಜಾರಿಗೆ ಬರುವಂತೆ ಮುಂಗಡಕ್ಕೆ ತಾತ್ವಿಕವಾಗಿ ಒಪ್ಪಿಗೆ ನೀಡಿ ಆದೇಶ ಹೊರಡಿಸಿದೆ. 

ಈ ಸಂಬಂಧವಾಗಿ, ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 04 ಟಿಎಪಿ 2012, ದಿನಾಂಕ: 27 - 04 - 2012 ರನ್ವಯ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ನೀಡಿರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 2013 - 2014 ನೇ ಸಾಲಿಗೆ ಸಂಬಂಧಿಸಿದಂತೆ ವಾಹನ ಭತ್ಯದ ಮುಂಗಡಕ್ಕೆ 
ಬೇಕಾದ ಅನುದಾನವನ್ನು ಪರಿಹಾರಾತ್ಮಕ ವೆಚ್ಚ ( ಲೆಕ್ಕ ಶೀರ್ಷಿಕೆ 2230 - 01- 102 - 0 - 060) ರಡಿಯಲ್ಲಿ ಭರಿಸಬಹುದಾಗಿದೆ. ಮೇಲೆ ತಿಳಿಸಲಾದ ಹುದ್ದೆಗಳ 
ಕ್ಷೇತ್ರಾಧಿಕಾರಿಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ನಿಗಧಿಪಡಿಸಿದ ಮಾರ್ಗಸೂಚನೆಗಳನ್ವಯ ಬಾಡಿಗೆ ಆಧಾರದ ಮೇಲೆ ವಾಹನಗಳನ್ನು 
ಪಡೆದು ಉಪಯೋಗಿಸಲು ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ .ಶಿವರಾಮಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 210 

ಕಾರ್ಮಿಕ ಇಲಾಖೆ (ಕಾರ್ಖಾನೆಗಳು ಮತ್ತು ಬಾಯ್ದರುಗಳು). 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ 


೯೪೭ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 133 ಎಲ್‌ಜಿಎ 2012 ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್ , 2012 . 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 , ಸಬ್ ಸೆಕ್ಷನ್ (1) 94 - ಎ ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಕ್ಷಿಣ ಕನ್ನಡ 
ಜಿಲ್ಲೆಯ ಬಂಟ್ವಾಳ ತಾಲ್ಲೂಕು, ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡಂತೆ ರಚಿಸಲಾಗಿದೆ. 


ಪ್ರವರ್ಗ 


ಕ್ರಮ 

ಸದಸ್ಯರು 
ಸಂಖ್ಯೆ 

| ಮಾನ್ಯ ಶಾಸಕರು, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ 
ಶ್ರೀ ರಾಮದಾಸ್ ಬಂಟ್ವಾಳ ಗುಲಾಬಿ ನಿವಾಸ ", ಬೈಪಾಸ್ ರಸ್ತೆ ಬಳಿ, ಬಂಟ್ವಾಳ , 
ದಕ್ಷಿಣ ಕನ್ನಡ ಜಿಲ್ಲೆ. 
ಶ್ರೀಮತಿ ಶಾಂತ ಚೌಟ ಕೋಂ ಸಂದೇಶ್, ಕುಮ್ಗಲು ಮನೆ, ಪುದು ಗ್ರಾಮ & 
ಅಂಚೆ, ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆ . 


ಅಧ್ಯಕ್ಷರು 
ಸದಸ್ಯರು 
(ಸಾಮಾನ್ಯ) 
ಸದಸ್ಯರು 

( ಮಹಿಳೆ ) 
ಸದಸ್ಯರು ( ಪರಿಶಿಷ್ಟ 

ಜಾತಿ) 


3 


ಶ್ರೀ ಕೃಷ್ಣ ನ್ಯಾಕ ಎ., ಅಗರ್ತ ಬೈಲು ಅಂಚೆ, ಪೆರ್ನೆ ಬಂಟ್ವಾಳ, ದಕ್ಷಿಣ ಕನ್ನಡ| 


ತಹಶೀಲ್ದಾರ್‌, ಬಂಟ್ವಾಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 


ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಶಿವಲಿಂಗಯ್ಯ , 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ . ಮಂ - 2) 


P . R . 211 
Sc - 25 


ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಮಾತಂಇ 51 ಡಿಐಎಸ್ 2012 [ ಪಿ] ಬೆಂಗಳೂರು, ದಿನಾಂಕ : 31ನೇ ಡಿಸೆಂಬರ್, 2012. 


ಶ್ರೀ ಸಚ್ಚಿದಾನಂದ ಮೂರ್ತಿ, ಸಮೃದ್ಧಿ ನಿಲಯ , ಎಸ್‌. ಆರ್‌.ಲೇಯೌಟ್, 9ನೇಕ್ರಾಸ್, ಕೇಂಬ್ರಿಡ್ಜ್ ಕಾಲೇಜ್ ಎದುರು, ಕೆ. ಆರ್. ಪುರಂ , 
ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ 
ನಿಯಮಿತ, ಹುದ್ದೆಗೆ ಶ್ರೀ ಯಂಗಾರೆಡ್ಡಿ, ಇವರ ಬದಲಿಗೆ ನಾಮ ನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇ. ರಾಮಕೃಷ್ಣಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 212 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 49 ಶಿಸನೇ 2013 , ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್, 2013. 
ಡಾ || ಬಿ . ಟಿ , ರುದ್ರೇಶ್ , ಅಧ್ಯಕ್ಷರು, ಕರ್ನಾಟಕ ಹೋಮಿಯೋಪತಿ ಮಂಡಳಿ, ಬೆಂಗಳೂರು ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯ 
ಸಚಿವ ಸ್ಥಾನಮಾನವನ್ನು ನೀಡಲಾಗಿದೆ. 

ಎಸ್ . ನಾಗರಾಜಪ್ಪ, 
P. R . 214 

ಸರ್ಕಾರದ ಅಧೀನ ಕಾರ್ಯದರ್ಶಿ -2 , 
Sc - 100 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 


೯೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 

ಭಾಗ ೪ಎ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 139 ಶಿಸನೇ 2012 , ಬೆಂಗಳೂರು, ದಿನಾಂಕ : 07ನೇ ಸೆಪ್ಟೆಂಬರ್ , 2013. 
ಶ್ರೀಮತಿ. ಸಿ. ಮಂಜುಳ , ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 134 ಶಿಸನೇ 
2010 ದಿನಾಂಕ 12 - 1 - 2011ರಲ್ಲಿ ರಾಜ್ಯ ಸಚಿವ ಸ್ಥಾನಮಾನ ನೀಡಿರುವುದನ್ನು ಮಾರ್ಪಡಿಸಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸಂಪುಟ ದರ್ಜೆ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ . ನಾಗರಾಜಪ್ಪ, 
P . R . 215 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
Sc - 100 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 165 ಶಿಸನೇ 2012 , ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್ , 2012. 


ಅಧಿಸೂಚನೆ ಸಂಖ್ಯೆ ಸಿಆಸುಇ 603 ಸೆಅಸೆ 2017 , ದಿನಾಂಕ: 29 - 09 - 2012ರಲ್ಲಿ ಶ್ರೀ ಡಾ|| ಎನ್. ಪ್ರಭುದೇವ್, ಕುಲಪತಿಗಳು, ಬೆಂಗಳೂರು 
ವಿಶ್ವವಿದ್ಯಾಲಯ , ಬೆಂಗಳೂರು, ಇವರನ್ನು ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿದ್ದು, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಸಂಪುಟ ದರ್ಜೆಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ನಾಗರಾಜಪ್ಪ, 
P R . 216 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
SC - 100 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 37 ಶಿಸನೇ 2013 , ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್, 2013. 
ಶ್ರೀ ಆರ್. ಅಬ್ದುಲ್ ರಿಯಾಜ್ ಖಾನ್ , ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ , ಬೆಂಗಳೂರು ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ರಾಜ್ಯ ಸಚಿವ ಸ್ಥಾನಮಾನವನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್ . ನಾಗರಾಜಪ್ಪ, 
PR, 217 

ಸರ್ಕಾರದ ಅಧೀನ ಕಾರ್ಯದರ್ಶಿ -2 , 
SC - 100 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ತೀ 33 ಎಫ್ ಪಿಸಿ 2013, ಬೆಂಗಳೂರು, ದಿನಾಂಕ: 05ನೇ ಮಾರ್ಚ್, 2013 . 


ಸಂಖ್ಯೆ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 08 ಎಸ್.ಎಫ್. ಪಿ. 2013 ದಿನಾಂಕ: 01 - 02 - 2013ರಲ್ಲಿ ಶ್ರೀ ನಾಗರಾಜ್ , ಭಾ . ಅ. ಸೇ ., ಅಪರ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ , ಇವರನ್ನು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, ಮಂಗಳೂರು ಇವರ ವ್ಯವಸ್ಥಾಪಕ 
ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಡಿಪಿಎಆರ್ 05 ಎಸ್ಎಫ್ ಪಿ 2013 , ದಿನಾಂಕ: 13 - 02 -2013ರಲ್ಲಿ ಶ್ರೀ ಬಿ.ಕೆ.ಸಿಂಗ್ , ಭಾಅಸೇ ., ಪ್ರಧಾನ ಮುಖ್ಯ 
ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ಪ್ರಧಾನ ಮುಖ್ಯ 
ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು) ಯನ್ನಾಗಿ ನೇಮಿಸಲಾಗಿದೆ. 

ಈ ಹಿನ್ನೆಲೆಯಲ್ಲಿ ಶ್ರೀ ಬಿ.ಕೆ.ಸಿಂಗ್ , ಭಾಅಸೇ ., ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು) ಮತ್ತು ಶ್ರೀ ನಾಗರಾಜ್, 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ , ಮಂಗಳೂರು ಇವರುಗಳನ್ನು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, 
ಮಂಗಳೂರು ಇದರ ಆಡಳಿತ ಮಂಡಳಿಗೆ ನಿರ್ದೇಶಕರನ್ನಾಗಿ ಸದರಿ ನಿಗಮದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ಸ್ 23(1) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಪಿ. ಪಾಟೀಲ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 218 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 

೯೪೯ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 17 ಶಿಸನೇ 2013, ಬೆಂಗಳೂರು, ದಿನಾಂಕ: 05ನೇ ಫೆಬ್ರವರಿ, 2013. 
ಮಾನ್ಯ ಮುಖ್ಯಮಂತ್ರಿಗಳ ಟಿಪ್ಪಣಿ ಸಂಖ್ಯೆ ಸಿಎಂ / ಜೆಎಸ್/476/ ನಾನಿ/2012ರಲ್ಲಿ ರಾಜ್ಯ ಮಟ್ಟದ ನಿಗಮ / ಮಂಡಳಿಗಳಿಗೆ ಅಧಿಕಾರೇತರ 
ಅಧ್ಯಕ್ಷರುಗಳನ್ನು ಸರ್ಕಾರವು ಈ ಕೆಳಕಂಡವರನ್ನು ನಾಮ ನಿರ್ದೇಶನ ಮಾಡಿದೆ. ಈ ಅಧ್ಯಕ್ಷರುಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ರಾಜ್ಯ ಸಚಿವರ 
ಸ್ಥಾನಮಾನವನ್ನು ನೀಡಲಾಗಿದೆ . 
ಕ್ರಮ 

ಹೆಸರು 
ಸಂಖ್ಯೆ 

ಶ್ರೀಮತಿ ಶೀಲ ಶೆಟ್ಟಿ , 
ಅಧ್ಯಕ್ಷರು, ಕರ್ನಾಟಕ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮ ನಿಯಮಿತ 
ಶ್ರೀ ರವಿನಾರಾಯಣ ರೆಡ್ಡಿ 
ಅಧ್ಯಕ್ಷರು, ಬಯಲುಸೀಮೆ ಅಭಿವೃದ್ಧಿ ಮಂಡಳಿ, ಚಿತ್ರದುರ್ಗ 
ಶ್ರೀ ಮುನಿಚಿನ್ನಪ್ಪ, 
ಅಧ್ಯಕ್ಷರು, ಕರ್ನಾಟಕ ರಾಯ ಅಗೋಕಾರ್ನ್ ಪ್ರಾಡಕ್ಟ್ ಲಿಮಿಟೆಡ್. 
ಶ್ರೀ ಎಂ . ಬಿ. ನಂದೀಶ್, 
ಅಧ್ಯಕ್ಷರು, ಮೈಸೂರು ಸೇಲ್ಸ್ಇಂಟರ್ ನ್ಯಾಷನಲ್ ಲಿಮಿಟೆಡ್ 
ಶ್ರೀ ಕೆ.ಶಿವಬೀರಪ್ಪ 
ಅಧ್ಯಕ್ಷರು , ರಾಜ್ಯ ಮಾರುಕಟ್ಟೆ ಮತ್ತು ಏಜನ್ಸಿಸ್ ನಿಯಮಿತ 
ಶ್ರೀ ಸಚ್ಚಿದಾನಂದ ಮೂರ್ತಿ 
ಅಧ್ಯಕ್ಷರು, ಕಿಯೋನಿಕ್ಸ್ ನಿಗಮ 
ಶ್ರೀ ಎಂ .ಎಸ್.ಕೃಷ್ಣಗೌಡ 
ಅಧ್ಯಕ್ಷರು, ಮೈಸೂರು ಪೇಯಿಂಟ್ಸ್ ಮತ್ತು ವಾರ್ನಿಶ್ ಲಿಮಿಟೆಡ್ 
ಶ್ರೀ ಎಸ್. ಡಿ.ಮಹೇಂದ್ರ, 
ಅಧ್ಯಕ್ಷರು, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ 
ಶ್ರೀ ಇ. ಮಾರುತಿ ಪವಾರ್ 
ಅಧ್ಯಕ್ಷರು, ಮೃಗಾಲಯ ಪ್ರಾಧಿಕಾರ 
ಶ್ರೀ ಎಂ . ಬಿ.ದೇವಯ್ಯ 
ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ 
ಶ್ರೀ ಲಕ್ಷ್ಮೀನಾರಾಯಣ 
ಅಧ್ಯಕ್ಷರು, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಕಾರ್ಖಾನೆ ನಿಯಮಿತ 
ಶ್ರೀ ರಾಮಯ್ಯ 
ಅಧ್ಯಕ್ಷರು, ಕಂಠೀರವ ಸ್ಟುಡಿಯೋ ನಿಯಮಿತ 
ಶ್ರೀ ಕೃಷ್ಣದೇವರಾಯ 
ಅಧ್ಯಕ್ಷರು, ಕರ್ನಾಟಕ ಪ್ರವಾಸೋದ್ಯಮ ನಿಗಮ 
ಶ್ರೀ ಕೆ. ವಿ. ನಾಗೇಂದ್ರ 
ಅಧ್ಯಕ್ಷರು, ಕರ್ನಾಟಕ ಪ್ರವಾಸೋದ್ಯಮ ನಿಗಮ 
ಶ್ರೀ ಎನ್. ಮಂಜುನಾಥ 
ಅಧ್ಯಕ್ಷರು, ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ 
ಶ್ರೀಮತಿ ಪೂರ್ಣಿಮ ಪ್ರಕಾಶ್ 
ಅಧ್ಯಕ್ಷರು, ಕರಕುಶಲ ಅಭಿವೃದ್ದಿ ನಿಯಮ 
ಶ್ರೀ ರಂಗಾ ಬದ್ದಿ 
ಎನ್. ಜಿ. ಇ .ಎಫ್ .ಲಿಮಿಟೆಡ್, ಹುಬ್ಬಳ್ಳಿ 


೯೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


ಭಾಗ ೪ಎ 


ಕ್ರಮ 


ಹೆಸರು 


ಶ್ರೀ ಉಮೇಶ್ ಬಂಟವಾಡಕ್ 
ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ 
ಶ್ರೀ ರಾಜಶೇಖರ್ ಶೀಲವಂತರ 
ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಯಮ ನಿಯಮಿತ 
ಶ್ರೀ ಎಂ .ಎಸ್. ಕರೀಗೌಡ್ರ 
ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 
ಶ್ರೀ ಶಿವಾನಂದ ಕಲ್ಲೂರ 
ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 
ಶ್ರೀ ಮಹಾಂತಗೌಡ ಪಾಟೀಲ 
ಹೈದರಾಬಾದ್ - ಕರ್ನಾಟಕ ಅಭಿವೃದ್ಧಿ ಮಂಡಳಿ , ಗುಲ್ಬರ್ಗಾ 
ಶ್ರೀ ತ್ರಿವಿಕ್ರಮ ಜೋಶಿ 
| ಡಾ . ಎಂ .ನಂಜುಡಪ್ಪ ವರದಿ ಅನುಷ್ಠಾನ ಸಮಿತಿ 
ಶ್ರೀ ಜಿ. ಎಂ . ಸುರೇಶ 
ಕರ್ನಾಟಕ ಕ್ರೀಡಾ ಪ್ರಾಧಿಕಾರ, ಬೆಂಗಳೂರು 
ಶ್ರೀ ಅಶೋಕ ಗಸ್ತಿ 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ 
ಡಾ || ಎನ್. ಎಫ್ .ಮೋಹಿಸನ್ 
ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ 
ಶ್ರೀ ಷಣ್ಮುಖ ಗುರಿಕಾರ 
| ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ 
ಶ್ರೀ ಪ್ರಕಾಶ ಖಂಡ್ರೆ 
ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ . ನಿ. 
ಶ್ರೀ ಅಡಿವೇಶ ಅಟಗಿ 
ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆ ಬೆಳಗಾವಿ 
ಶ್ರೀ ಗಿರೀಗೌಡ 
ನೀರಾವರಿ ಯೋಜನಾವಲಯ ಕಾಡಾ, ಶಿವಮೊಗ್ಗ 
ಶ್ರೀ ಗಿರೀಶ್‌ ಪಾಟೀಲ್ 
ಭದ್ರಾ ಕಾಡಾ, ಶಿವಮೊಗ್ಗ. 


P R . 220 
SC - 100 


ಎಸ್ . ನಾಗರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ರಾಜ್ಯ ಶಿಷ್ಠಾಚಾರ). 
HEALTH AND FAMILY WELFARE SECRETARIAT 

NOTIFICATION 
No. HFW 24 FPR 2013, Bangalore , Dated : 20th March 2013 


In exercise of the powers conferred under sub- section (1) of 13A of the Transplanatation of Human Organs ( Amendment) 
Act, 2011 (Central Act No. 16 of 2011), the Government of Karnataka hereby constitutes the State Level Advisory Committee 
for a period of two years with immediate effect, comprising of the following members to aid and advise the appropriate authority to 
discharge its functions. 


SI. No. 


Status 
Chairperson 


Name and Designation 
The Principal Secretary to Government, 
Health and Family Welfare Department, Vikasa Soudha , Bangalore . 
The Director of Health and Family Welfare Services , 
Anandarao Circle , Bangalore . 


Member 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


೯೫೧ 


SI. No. 


Status 


Member 


Member 


Member 


Member 


Member 


Name and Designation 
The Director of Medical Education , 
Anandarao circle, Bangalore . 
Dr. Balasubramanian , 
Swamy Vivekananda Youth Movement, Hebbal, Mysore 
Smt. Usha Bhapat, 
Medical and Psychaitric Social Worker, 
St.Marthas Hospital, Nrupatunga Road , Bangalore . 
N . Srivatsa Kedilaya , 
District Judge (Rtd ) Legal consultant, 
Health and Family Welfare Services , 
Anandarao Circle , Bangalore. 
Smt. Priyanka Shylendra, 
Manager, Gift Your Organ Foundation , 
Hosur Main Road , Bangalore . 
Dr. G .K . Venkatesh , 
Director, Institute of Nephro -urology , 
Victoria Hospital Campus , Bangalore . 
Dr. D . Ramesh , 
Secretary , ZCCK & Professor, HOD -Urology Department, 
M .S . Ramaiah Medical College , Bangalore . (Special Invitee ) 
Dr. Devadas , 
Professor, Department of Forensic Science , 
Bangalore Medical College and Research Institute , Bangalore. ( Special Invitee ) 
The Joint Director (Medical), 
Health and Family Welfare Services, 
Anandarao Circle , Bangalore. 


Member 


9 


Member 


Member 


11. 


Member Secretary 


By Order and in the name of the Governor of Karnataka, 

I. HEMANATH , 
Under Secretary to Government, 
Health and Family Welfare Department. 


P . R . 204 
SC - 100 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 165 ಬೆಂರೂಪ್ರಾ 2012 , ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್ 2013 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ( 1987ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 34) 71 ಪ್ರಕರಣ ಮೂಲಕ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ (ನಿವೇಶನ ಹಂಚಿಕೆ ) ನಿಯಮಗಳು 1991ರ ನಿಯಮ 20ಕ್ಕೆ 
ತಿದ್ದುಪಡಿ ಮಾಡಿ ಈ ಕೆಳಕಂಡಂತೆ ನಿಯಮಗಳನ್ನು ರಚಿಸಿದೆ ಅಂದರೆ 

1. ಹೆಸರು ಮತ್ತು ಪ್ರಾರಂಭ: (1) ಈ ನಿಯಮಗಳನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ (ನಿವೇಶನ ಹಂಚಿಕೆ) ( ತಿದ್ದುಪಡಿ ) ನಿಯಮಗಳು 

2012 ಎಂದು ಕರೆಯತಕ್ಕದ್ದು . 
( 2) ಇವು ಈ ಕೂಡಲೇ ಜಾರಿಗೆ ಬರತಕ್ಕದ್ದು ಮತ್ತು ಇದು 2005ರ ತಿದ್ದುಪಡಿ ನಿಯಮಗಳ ಪೂರ್ವದಲ್ಲಿ ಹಂಚಿಕೆಯಾದ 

ನಿವೇಶನಗಳಿಗೆ ಮಾತ್ರ ಅನ್ವಯಿಸತಕ್ಕದ್ದು. 
2. 20ನೇ ನಿಯಮದ ತಿದ್ದುಪಡಿ: - ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ( ನಿವೇಶನ ಹಂಚಿಕೆ ನಿಯಮಗಳು 1991ರ 20ನೇ ನಿಯಮದ 
3 (a)( b ) ನಂತರ ಈ ಕೆಳಗಿನ ಪರಂತುಕವನ್ನು ಸೇರಿಸಲಾಗಿದೆ. 

ಪರಂತು 
4a ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಿವೇಶನ ಹಂಚಿಕೆ ನಿಯಮಗಳು 1991ರ ರೀತ್ಯಾ ಹಂಚಿಕೆಯಾದ ನಿವೇಶನಗಳನ್ನು 

ಮಂಜೂರಾತಿದಾರರು ( ಮಂಜೂರಾತಿ ಷರತ್ತಿನ ಅನ್ವಯ ) ಮಂಜೂರಾತಿ ಷರತ್ತನ್ನು ಉಲ್ಲಂಘಿಸಿ 10 ವರ್ಷದ ಗುತ್ತಿಗೆ 
ಅವಧಿಯೊಳಗೆ ಮನೆ ನಿರ್ಮಿಸಿ/ ನಿರ್ಮಿಸದೇ ನೇರ ಮಾರಾಟ ಮಾಡಿರುವ ಪ್ರಕರಣಗಳಲ್ಲಿ ಸರ್ಕಾರವು ಕಾಲಕಾಲಕ್ಕೆ 
ನಿಗಧಿಪಡಿಸುವ ನೋಂದಣಿ ಬೆಲೆಯ ಶೇ .50 % ರಷ್ಟು ದಂಡ ಶುಲ್ಕವನ್ನು ಖರೀದಿದಾರರಿಂದ ಪಾವತಿಸಿಕೊಂಡು ಕ್ರಯಪತ್ರ 
ನೀಡುವುದು. 


೯೫೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೨ , ೨೦೧೩ 


ಭಾಗ ೪ಎ 


b . 


ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಿವೇಶನ ಹಂಚಿಕೆ ನಿಯಮಗಳು 1991ರ ರೀತ್ಯಾ ಹಂಚಿಕೆಯಾದ ನಿವೇಶನಗಳನ್ನು 
ಮಂಜೂರಾತಿದಾರರು 10 ವರ್ಷದ ಗುತ್ತಿಗೆ ಅವಧಿ ಪೂರ್ಣಗೊಂಡ ನಂತರ ಮನೆಯನ್ನು ನಿರ್ಮಿಸಿ/ನಿರ್ಮಿಸದೇ 
ಕ್ರಯ ಪತ್ರಪಡೆಯದೆ ನೇರ ಮಾರಾಟ ಮಾಡಿರುವ ಪ್ರಕರಣಗಳಲ್ಲಿ ಸರ್ಕಾರವು ಕಾಲಕಾಲಕ್ಕೆ ನಿಗಧಿಪಡಿಸುವ ನೋಂದಣಿ 
ಬೆಲೆಯ ಶೇ .25ರಷ್ಟು ದಂಡ ಶುಲ್ಕವನ್ನು ಖರೀದಿದಾರರಿಂದ ಪಾವತಿಸಿಕೊಂಡು ಕ್ರಯಪತ್ರ ನೀಡುವುದು. 


2001 ರಿಂದ 2005ರ ವರೆಗಿನ ಅವಧಿಯಲ್ಲಿ ( ಅಂದರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 257 ಎಂಐಬಿ 98, 
ದಿನಾಂಕ:15 - 11 -2001ರ ರೀತ್ಯಾ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ( ನಿವೇಶನ ಹಂಚಿಕೆ) ನಿಯಮಗಳು 1991ಕ್ಕೆ 
ಹೊರಡಿಸಲಾಗಿದ್ದ ತಿದ್ದುಪಡಿಯನ್ವಯ , ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಯುಡಿಡಿ 123 ಬೆಂರೂಪ್ರಾ 2005 , ದಿನಾಂಕ: 
23 -5 - 2005ರಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ (ನಿವೇಶನ ಹಂಚಿಕೆ ) ನಿಯಮಗಳು 1991ಕ್ಕೆ ತಂದಿರುವ 
ತಿದ್ದುಪಡಿ ನಿಯಮಗಳು 2005ರ ವರೆಗಿನ ಅವಧಿಯಲ್ಲಿ) ಹಂಚಿಕೆ ಮಾಡಲಾದ ನಿವೇಶನಗಳ ಮಂಜೂರಾತಿದಾರರು 
ಇದುವರೆವಿಗೂ ಕ್ರಮಪತ್ರ ಪಡೆಯದಿರುವ ಪ್ರಕರಣಗಳಲ್ಲಿ ಸರ್ಕಾರವು ಕಾಲಕಾಲಕ್ಕೆ ನಿಗಧಿಪಡಿಸುವ ನೋಂದಣಿ ಬೆಲೆಯ 

ಶೇ .25ರಷ್ಟು ದಂಡ ಶುಲ್ಕವನ್ನು ಖರೀದಿದಾರರಿಂದ ಪಾವತಿಸಿಕೊಂಡು ಕ್ರಯಪತ್ರ ನೀಡುವುದು. 
d. ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಿವೇಶನ ಹಂಚಿಕೆ ನಿಯಮಗಳು 1991ರ ರೀತ್ಯಾ ಹಂಚಿಕೆಯಾದ ನಿವೇಶನಗಳನ್ನು 

ಮಂಜೂರಾತಿದಾರರು ಗುತ್ತಿಗೆ ಅವಧಿಯೊಳಗೆ ಅಥವಾ ಗುತ್ತಿಗೆ ಅವಧಿ ಪೂರ್ಣಗೊಂಡ ನಂತರ ಮನೆಯನ್ನು 
ನಿರ್ಮಿಸಿ /ನಿರ್ಮಿಸದೆ ಕ್ರಯ ಪತ್ರ ಪಡೆಯುವ ಮುನ್ನವೇ ಜಿ .ಪಿ . ಎ . ಮಾಡಿಕೊಟ್ಟಿದ್ದು, ಜಿ . ಪಿ. ಎ . ಮೂಲಕ ಅಂತಹ 
ನಿವೇಶವನ್ನು / ಮನೆಯನ್ನು ಖರೀದಿಸಿರುವ ಪ್ರಕರಣಗಳಲ್ಲಿ ಮಾತ್ರ ಉಪ ನೋಂದಣಾಧಿಕಾರಿಗಳು ನಿಗಧಿಪಡಿಸುವ 
ಮಾರುಕಟ್ಟೆ ಬೆಲೆಯ ಶೇ .50ರಷ್ಟು ದಂಡ ಶುಲ್ಕವನ್ನು ಖರೀದಿದಾರರಿಂದ ಪಾವತಿಸಿಕೊಂಡು ಕ್ರಯಪತ್ರ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎಂ . ವಾಸುದೇವರಾವ್ , 
PB. 228 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC - 150 

ನಗರಾಭಿವೃದ್ಧಿ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 90 ಪಿಟಿಡಿ 2013 , ಬೆಂಗಳೂರು, ದಿನಾಂಕ: 2ನೇ ಏಪ್ರಿಲ್ 2013 
ಅಂತರ್ ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಸಂಸ್ಥೆ ವಿಧೇಯಕ, ( 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ :35 ) ರ ಪ್ರಕರಣ 
(1) ರ ಉಪಪ್ರಕರಣ (3) ರಲ್ಲಿ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 2ನೇ ಏಪ್ರಿಲ್ 2013ನೇ ದಿನಾಂಕದಿಂದ ಸದರಿ ಅಧಿನಿಯಮದ ಎಲ್ಲಾ 
ಉಪಬಂಧಗಳು ಜಾರಿಗೆ ಬರಬೇಕೆಂದು ಈ ಮೂಲಕ ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಎನ್. ಹರಿಣಿಯಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯಪದ್ಧತಿ ಮತ್ತು ಸಮನ್ವಯ ) 


HEALTH AND FAMILY WELFARE SECRETARIAT 
NO . HFW 90 PTD 2013 Bangalore , Dated : 02nd April 2013 

NOTIFICATION 
In exercise of the power conferred by sub -section (3) of section 1 of Anthar Vishaya Aarogya Vignanagalu mattu Tantragnana 
Samsthe Adhiniyama, 2013 , (Karnataka Act 35 of 2013), the Government of Karnataka, hereby appoints the 02-04 -2013 as the date on 
which all the provisions of the said Act shall come into force . 

By Order and in the name of the Governor of Karnataka, 

K .N . Hariniyamma 
PR, 229 

Under Secretary to Government, 
Sc - 50 

Health and Family Welfare Department ( IMD and Co-Ordination ) 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಎನ್ 31 ಸಮನ್ವಯ 2013, ಬೆಂಗಳೂರು, ದಿನಾಂಕ : 27ನೇ ಫೆಬ್ರವರಿ 2013 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 30 (1) ( ಎ) & ( ಬಿ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಜಗದೀಶ್ ಶೆಟ್ಟರ್, ಮಾನ್ಯ ಮುಖ್ಯ ಮಂತ್ರಿ, 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೨ , ೨೦೧೩ 


೯೫೩ 


ಕರ್ನಾಟಕ ಸರ್ಕಾರ ಇವರನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಎ .ಎ . ಚಪ್ಪರಬಂದ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 222 

ಇಂಧನ ಇಲಾಖೆ 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 31 ಸಮನ್ವಯ 2013, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ 2013 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಎನ್ 75 ಸಮನ್ವಯ 2010 ( ಭಾಗ - 4) ದಿನಾಂಕ 23 - 09 - 2010ರಲ್ಲಿ ಇವರನ್ನು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 30 (1) & ( ಎ) 
( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕುಮಾರಿ ಶೋಭಾ ಕರಂದ್ಲಾಜೆ, ಮಾನ್ಯ ಇಂಧನ ಸಚಿವರು , 
ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ನೇಮಿಸಿರುವುದನ್ನು ದಿನಾಂಕ : 25 - 01 - 2013 
ರಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಎನ್ 75 ಸಮನ್ವಯ 2010 ( ಭಾಗ - 4) ದಿನಾಂಕ 23 - 09 - 2010ರಲ್ಲಿ ಇವರನ್ನು ಕರ್ನಾಟಕ ವಿದ್ಯುತ್ 
ನಿಗಮ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ ಕಲಂ 22 (1) ಮತ್ತು 
23 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕುಮಾರಿ ಶೋಭಾ ಕರಂದ್ಲಾಜೆ, ಮಾನ್ಯ ಇಂಧನ ಸಚಿವರು , ಕರ್ನಾಟಕ ಸರ್ಕಾರ ಇವರನ್ನು ಕರ್ನಾಟಕ 
ವಿದ್ಯುತ್ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರನ್ನಾಗಿ ನೇಮಿಸಿರುವುದನ್ನು ದಿನಾಂಕ:25 - 01 - 2013 ರಿಂದ 
ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಎ. ಎ . ಚಪ್ಪರಬಂದ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 221 

ಇಂಧನ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 80 ಬೆಮಪ್ರಾ 2013, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್ 2013 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಕಲಂ 3 (3) ( ಎಂ ) ಮತ್ತು (4) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡವರನ್ನು ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ ಸದಸ್ಯರನ್ನಾಗಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ 425 ಬೆಮಪ್ರಾ 2011 ದಿನಾಂಕ: 
30 - 03 -201ರಲ್ಲಿ ನಾಮನಿರ್ದೇಶನ ಮಾಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. 


ಕ್ರಮ ಸಂಖ್ಯೆ 


ವರ್ಗ 


ಹೆಸರು ಮತ್ತು ವಿಳಾಸ 
ಶ್ರೀ ರಾಜಕುಮಾರ ಲಕ್ಷಣ ಜಾಧವ , ಅಲ್ಲಾಪೂರ ತಾಂಡ , 
ಸಿಂಧಗಿ ರಸ್ತೆ, ಬಿಜಾಪುರ 


ಹುದ್ದೆ 
ಸದಸ್ಯರು 


ಎಸ್. ಸಿ . 


ಮೇಲೆ ಪ್ರಸ್ತಾಪಿಸಿರುವ ನಾಮನಿರ್ದೇಶಿತ ಸದಸ್ಯರಾದ ಶ್ರೀ ರಾಜಕುಮಾರ ಲಕ್ಷಣ ಜಾಧವ , ( ಎಸ್. ಸಿ) ಇವರು ನಾಮನಿರ್ದೇಶವನ್ನು ಕರ್ನಾಟಕ 
ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಪ್ರಕರಣ 3( 3)( ಎಂ ) ಮತ್ತು (4)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರದ ಇಜ್ಞಾನುಸಾರ 
ರದ್ದುಪಡಿಸಿದೆ. ಇವರ ಸ್ಥಾನದಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ 3(3)( ಎಂ ) ಮತ್ತು (4) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡವರನ್ನು ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕ್ರಮ ಸಂಖ್ಯೆ 


ವರ್ಗ 


ಹುದ್ದೆ 


ಹೆಸರು ಮತ್ತು ವಿಳಾಸ 
ಶ್ರೀ ಜವಾಹರ್ ಹನುಮಂತರಾವ್ ಗೋಸಾವಿ, ಮಾಂಗ್ 
ಗಾರುಡಿ ಕಾಲೋನಿ, ವಾರ್ಡ್ ನಂ14, ಬಿಜಾಪುರ 


ಎಸ್ . ಸಿ . 


ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎಂ . ವಾಸುದೇವರಾವ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


P . R . 223 


೯೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 

ಭಾಗ ೪ಎ 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 56 ಗುಅಪ್ರಾ 2013 , ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್ 2013 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಕಲಂ 3 (3) ( ಎ) & ( ಎಲ್‌) ಹಾಗೂ (4 )ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಬೀದರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕ್ರಮವಾಗಿ ಈ ಕೆಳಕಂಡಂತೆ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ 
ಅವಧಿಯವರಿಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 


ಕ್ರಮ ಸಂಖ್ಯೆ ಹೆಸರು ಮತ್ತು ವಿಳಾಸ 

ಪದನಾಮ 

ವರ್ಗ 
| ಶ್ರೀ ಬಾಬುರಾವ್ ಮದಕಟ್ಟಿ, ಬೀದರ 

ಅಧ್ಯಕ್ಷರು 
ಶ್ರೀ ಅನಿಲ್ ಕುಮಾರ್ ಬಿನ್ ಮಾಣಿಕಪ್ಪ ಮೊಟ್ಟೆ, ನಂ .6- 8- 11 , ಸದಸ್ಯರು 

ಸಾಮಾನ್ಯ 
ರಾಮಮಂದಿರ ಹತ್ತಿರ, ಬೀದರ್ 
ಶ್ರೀ ಕಾಶಿನಾಥ ಶೆಟ್ಟಿಕಾರ ಬಿನ್ ಶಿವಶೆಟ್ಟಿ ನಂ . 11 - 12 -16, 

ಸದಸ್ಯರು 

ಸಾಮಾನ್ಯ 
ಮಂಗಲಪೇಟೆ, ಬೀದರ್ 
ಶ್ರೀ ಮಾರುತಿ ಬಿನ್ ಭೀಮಣ್ಣ ಪಂಚಬಾಯಿ, ಗಂಗೋತ್ರಿ, 

ಎಸ್. ಟಿ 

ಸದಸ್ಯರು 
ಕಾಳಿದಾಸನಗರ, ಬಿ . ವಿ . ಬಿ . ರಸ್ತೆ , ಬೀದರ್ 
ಶ್ರೀಮತಿ ಚಂದ್ರಕಲಾ ಕೋಂ , ಕಮಲಾಕರ ವಿಶ್ವಕರ್ಮ 

ಮಹಿಳೆ 

ಸದಸ್ಯರು 
ನಂ . 8 - 11 - 251, ರಾಘವೇಂದ್ರ ಕಾಲೋನಿ, ಬೀದರ್ 
ಶ್ರೀ ಜಗದೀಶ್, ಚಂದ್ರಸ್ವಾಮಿ ಬಿನ್ ವಿಶ್ವನಾಥಸ್ವಾಮಿ , 

ವಾಸ್ತುಶಿಲ್ಪಿ 

ಸದಸ್ಯರು 
ನಂ .9 - 9 - 3, ನಂದಾದೀಪ, ಬಿ . ವಿ . ಬಿ. ಕಾಲೇಜು ರಸ್ತೆ , ಬೀದರ್‌ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎಂ . ವಾಸುದೇವರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 224 

ನಗರಾಭಿವೃದ್ಧಿ ಇಲಾಖೆ 
ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಆರ್‌ಡಿ 104 ಎಲ್‌ಜಿಬಿ 2013 , ಬೆಂಗಳೂರು, ದಿನಾಂಕ: 1ನೇ ಮಾರ್ಚ್ 2013 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಆರ್‌ಡಿ 684 ಎಲ್‌ಜಿಬಿ 2009, ದಿನಾಂಕ: 16 -10 - 2009ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ಹೊಸಕೋಟೆ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ಸದಸ್ಯರಾಗಿ ನೇಮಿಸಿದ್ದ ಶ್ರೀ ಪಿ . ಮುನಿರಾಜು ಬಿನ್ ಪಾಪಣ್ಣ ( ಪರಿಶಿಷ್ಟ ಜಾತಿ) 
ಕಸಬಾ ಹೋಬಳಿ , ಕಣ್ಣೂರಹಳ್ಳಿ ಗ್ರಾಮ ಇವರ ಸದಸ್ಯತ್ವವನ್ನು ರದ್ದುಪಡಿಸಿ ಇವರ ಜಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲ್ಲೂಕು, 
ಜಡಿಗೇನಹಳ್ಳಿ ಹೋಬಳಿ, ದೊಡ್ಡಗಟ್ಟಿಗನಬ್ಬೆ ಅಂಚೆ, ಜಿನ್ನಾಗರ ಗ್ರಾಮದ ವಾಸಿಯಾದ ಶ್ರೀ ಜೆ. ಎಂ . ಜಗನ್ನಾಥ್ ಬಿನ್ ಮರಿಯಪ್ಪ ( ಪರಿಶಿಷ್ಟ ಜಾತಿ) ಇವರನ್ನು 
ಸದರಿ ಸಮಿತಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ, 
PR 225 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC - 50 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 1) 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 58 ಗುಅಪ್ರಾ 2013, ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್ 2013 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಕಲಂ 3( 3)( ಎ) & ( 4) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಅನಂತಪದ್ಮನಾಭ ಕೆ. ವಿದ್ಯಾಬಾಯಿ ಕಾಂಪೌಂಡ್, 7ನೇ ಅಡ್ಡ ರಸ್ತೆ , ಮೃತ್ಯುಂಜಯ ನಗರ , ಹೊಸಪೇಟೆ ರವರನ್ನು ಹೊಸಪೇಟೆ ನಗರಾಭಿವೃದ್ಧಿ 
ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸರ್ಕಾರದ ಇಚ್ಛಾನುಸಾರದವರೆಗೆ ಅಥವಾ 3 ವರ್ಷಗಳ ಅವಧಿವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎಂ . ವಾಸುದೇವರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 226 

ನಗರಾಭಿವೃದ್ಧಿ ಇಲಾಖೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨ , ೨೦೧೩ 


೯೫೫ 


HOME SECRETARIAT 

NOTIFICATION 
NO . HD 85 SST 2013 Bangalore , Dated : 26TH March 2013 


In exercise of the power conferred by Section 21 of the Code of Criminal Procedure , 1973 (Central Act 2 of 1974 ) the 
Government of Karnataka hereby appoint the following officers specified in column No (2 ) for the areas specified in column No . ( 3) as 
Executive Magistrates for the Flying Squads to Karnataka Legislative Assembly Elections 2013 and confer on them all the powers as 
are conferrable on Executive Magistrates under the said Code for tracking illegal cash transactions or any distribution of liquor or any 
other items suspected of being used for bribing the voter in BELLARY upto and including 08 -05 - 2013. 


Sl. No . 


No. & Name of Assembly Constituency 
88 Hadagali ( SC ) 


1 


. 


89 Hagaribommanahalli (SC ) 


| 90 Vijayanagara 


4 


| 91 Kampli ( ST) 


Officer Name and Designation Sriyuts 
Shankara Reddy N .T . 
Assistant Director, 
TP - Department of Town & Country Planning 
Dr William Rajshekar , District 
Watershed Development Officer , 
Ws- Departmentof Watershed Development 
K . Mohammed Irfan , 
Deputy Director, Zi-Industrial Dev And Director of 
Industries And Commerce 
L Siddeswara, 
Assistant Director of Agriculture , 
Za-Department of Agriculture (Zp ) 
Sudhakar N K , 
Assistant Director of Agriculture , 
Dept. ofWatershed Development, Bellary 
B Somannanavar , 
Special Land Acquisition Officer, NHAI, Hospet 
Arifuddin , 
Deputy Commissioner (Revenue) BCC , Bellary 
Sri Anirudh Shravana IAS Probationer 
Panditrao Biradar, 
Grade II Tahsildar, Sandur 
Pramood , 
Grade II Tahsildar , Kudligi 


92 Siruguppa (ST) 


6 


. 


93 Bellary ( ST ) 


94 Bellary City 


95 Sandur (ST) 


96 Kudligi (ST) 


By order and in the name of the Governor of Karnataka 

PRAKASH Y K 
Under Secretary to Government, 
Home Department (Law and Order) 


P . R . 206 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 07 ಸಮನ್ವಯ 2013, ಬೆಂಗಳೂರು, ದಿನಾಂಕ : 13ನೇ ಮಾರ್ಚ್ 2013 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಬೆಂಗಳೂರು ಇವರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 22 (1) & 23 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಆರ್. ನಾಗರಾಜ, ಕಾರ್ಯನಿರ್ವಾಹಕ ನಿರ್ದೇಶಕರು 
( ಹಣಕಾಸು), ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಎರಡು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ನಿರ್ದೇಶಕರು ( ಹಣಕಾಸು ) ಆಗಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎ. ಎ . ಚಪ್ಪರಬಂದ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


P . R . 209 


೯೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


ಭಾಗ ೪ಎ 


ಅರಣ್ಯ , ಪರಿಸರ ಮತ್ತು ಜೀವಿಪರಿಸ್ಥಿತಿ ಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಅಪಜೀ 187 ಎಫ್ ಎಎಫ್ 2012, ಬೆಂಗಳೂರು, ದಿನಾಂಕ: 07ನೇ ಜನವರಿ 2013 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ (1964ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ಶೃಂಗೇರಿ ತಾಲ್ಲೂಕು, ಕಸಬಾ ಹೋಬಳಿ ಕುಂತೂರು ಗ್ರಾಮದ 
ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯ ಎಂದು 
ರಚಿಸಲು ಉದ್ದೇಶಿಸಿದೆ ಎಂದು ಘೋಷಿಸುತ್ತದೆ. 

“ ಅನುಸೂಚಿ” 
ಜಿಲ್ಲೆ 

ಚಿಕ್ಕಮಗಳೂರು 
ಕಂದಾಯ ಉಪ ವಿಭಾಗ 

ಚಿಕ್ಕಮಗಳೂರು 
ತಾಲ್ಲೂಕು 

ಶೃಂಗೇರಿ 
ಹೋಬಳಿ 

ಕಸಬಾ 


ಗ್ರಾಮ 

ಕುಂತೂರು 
ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಹೆಸರು | ಕುಂತೂರು ಈಸ್ಟ್ ಬ್ಲಾಕ್ - I ಮತ್ತು || 


1. 


“ಅನುಸೂಚಿಯ ” ವಿವರ 
( ಅ) ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 


ಗ್ರಾಮ 


ಸರ್ವೆ ನಂಬರ್ 


ವಿಸ್ತೀರ್ಣ 
ಎಕರೆ - ಗುಂಟೆ 


ಕುಂತೂರು 


256 


145 - 19 


270 


107 - 16 


168 - 26 


57 
94 


4 - 02 


268 


9 - 29 


ಒಟ್ಟು 


435 - 12 


( ಆ ) ಉದ್ದೇಶಿತ “ ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್‌ವಾರು ವಿವರ. 

ಉದ್ದೇಶಿತ “ಮೀಸಲು ಅರಣ್ಯ ” 
ಪ್ರದೇಶಗಳಲ್ಲಿರುವ ಬ್ಲಾಕ್‌ಗಳ ಹೆಸರು 

ಗ್ರಾಮ 
ಕುಂತೂರು ಈಸ್ಟ್ ಬ್ಲಾಕ್ - || 

ಕುಂತೂರು 


ಸರ್ವೆ ನಂಬರ್ 


ವಿಸ್ತೀರ್ಣ 
ಎಕರೆ - ಗುಂಟೆ 
_ 145 -19 | 
107 - 16 


256 


270 


57 


117 - 21 


94 


4 - 02 


268 


9 - 29 


384 - 07 


ಕುಂತೂರು ಈಸ್ಟ್ ಬ್ಲಾಕ್ - || 


ಕುಂತೂರು 


_ 57 


51 - 05 


51 - 05 


ಎರಡು ಬ್ಲಾಕ್‌ಗಳ ಒಟ್ಟು ವಿಸ್ತೀರ್ಣ 


435 - 12 


2. ಕರ್ನಾಟಕ ಅರಣ್ಯ ಕಾಯಿದೆ 1963, ಸೆಕ್ಷನ್ 4 (1)( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು, 
ಚಿಕ್ಕಮಗಳೂರು ಉಪ ವಿಭಾಗ, ಚಕ್ಕಮಗಳೂರು ಇವರನ್ನು “ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ 
ಕಾಯಿದೆ 1963, ಚಾಪ್ಟರ್‌- IIರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ, ತೀರ್ಮಾನಿಸುವುದು. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೨ , ೨೦೧೩ 


೯೫೭ 


3. ಕರ್ನಾಟಕ ಅರಣ್ಯ ಕಾಯಿದೆ 1963 , ಸೆಕ್ಷನ್ 4( 2) ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಕೊಪ್ಪ 
ವಿಭಾಗ, ಕೊಪ್ಪ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ಈ 
ಮೂಲಕ ನೇಮಿಸಲಾಗಿದೆ. 

4, ಕರ್ನಾಟಕ ಅರಣ್ಯ ಕಾಯಿದೆ 1963 , ಸೆಕ್ಷನ್ 11 , 12 , ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ 
ಬಾಧಿತರಾದ ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಮೇಲ್ಮನವಿ 
ಸಲ್ಲಿಸಬಹುದಾಗಿರುತ್ತದೆ. 

5. ಕರ್ನಾಟಕ ಅರಣ್ಯ ಕಾಯಿದೆ 1963, ಸೆಕ್ಷನ್ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ 
ವ್ಯಕ್ತಿಗಳು ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

6. ಇತರೆ ಸವಲತ್ತುಗಳು :-ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ 
ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ ಉಪಯೋಗಕ್ಕಾಗಿ ರಸ್ತೆಯ 
ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ : 05 - 06 - 2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ ಹಕ್ಕನ್ನು ಹಾಗೆಯೇ 
ಮುಂದುವರೆಸಲಾಗಿದೆ. 

7. ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು 
ವಿವರಗಳನ್ನು ಮುಂದೆ ವಿವರಿಸಿದೆ. 

ಕುಂತೂರು ಈಸ್ಟ್ ಬ್ಲಾಕ್ - | 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ :- ಕುಂತೂರು- ಕಿ ಗ್ರಾಮಗಳ ಸಾಮಾನ್ಯ ಗಡಿ. 
ಪೂರ್ವ : -ಕೊಪ್ಪ ತಾಲ್ಲೂಕಿನ ದಯಂಬಳ್ಳಿ ಮತ್ತು ಶೃಂಗೇರಿ ತಾಲ್ಲೂಕು, ಕುಂತೂರು ಗ್ರಾಮಗಳ ಸಾಮಾನ್ಯ ಗಡಿ ಮತ್ತು ಗಿಣಿಕಲ್ಲು- ಕುಂತೂರು 

ಗ್ರಾಮಗಳ ಸಾಮಾನ್ಯ ಗಡಿ , 
ದಕ್ಷಿಣ :- ಕುಂತೂರು ಸರ್ವೆ ನಂಬರ್ 57, 270 , 57 ರ ಉಳಿಕೆ ಪ್ರದೇಶ. 
ಪಶ್ಚಿಮ :- ಕುಂತೂರು ಸರ್ವೆ ನಂಬರ್ 57, 94, 57 , 268, 256ರ ಉಳಿಕೆ ಪ್ರದೇಶ. 

ಸವಿವರವಾದ ಸರಹದ್ದು ವಿವರಣೆ 
ಉತ್ತರ :-ಸೀಮಾರೇಖೆಯು ಕುಂತೂರು ಗ್ರಾಮದ ಸರ್ವೆ ನಂಬರ್ 200 ಮತ್ತು 201ರ ಪೂರ್ವ ದಿಕ್ಕಿನ ಹಳ್ಳದ ಪಕ್ಕದಲ್ಲಿರುವ 
ಕೂಡುಬಾಂದಿನಿಂದ 011° ಕೋನ 5 -10 ಸರಪಳಿ ದೂರದಲ್ಲಿ ಹಳ್ಳದ ಪಕ್ಕದಲ್ಲಿರುವ ಕುಂತೂರು- ಕಿ ಗ್ರಾಮಗಳ ಸಾಮಾನ್ಯ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 
ರಿಂದ ಪ್ರಾರಂಭವಾಗಿ ಕುಂತೂರು- ಕಕ್ಕೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಪೂರ್ವಾಭಿಮುಖವಾಗಿ ಸುಮಾರು 99 - 30 ಸರಪಳಿ ದೂರ ಚಲಿಸಿ 
ಕುಂತೂರು- ದಯಂಬಳ್ಳಿ ಮೂರು ಗ್ರಾಮಗಳ ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 7ನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 
ವಿವರಣೆ , ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


ಕಿಕ್ಕೆ ಮತ್ತು ಕುಂತುರು ಗ್ರಾಮಗಳ ಸಾಮಾನ್ಯ 


10 - 50 


ಗಡಿ 


49 - 25 


5 - 90 


1 - 40 


- ಡಿಟೋ 
ಕಿಕ್ಕೆ ಮತ್ತು ಕುಂತೂರು ಗ್ರಾಮಗಳ ಸಾಮಾನ್ಯ 

ಗಡಿ 
- ಡಿಟೋ 

- ಡಿಟೊ 
ಕಿಕ್ರೆ -ಕುಂತೂರು ಮತ್ತು ದಯಂಬಳ್ಳಿ 
ಮೂರು ಗ್ರಾಮಗಳ ಗಡಿಗಳು ಸೇರುವ 

ಮುಕ್ಕುಪ್ಪೆ ಬಾಂದುವಿನಲ್ಲಿ 


5 - 15 


27 - 10 


99 - 30 


ಪೂರ್ವ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 7 ರಿಂದ ಮುಂದುವರಿದು ಕುಂತೂರು- ದಯಂಬಳ್ಳಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 
ಆಗ್ನೆಯ, ದಕ್ಷಿಣಾಭಿಮುಖವಾಗಿ ಸುಮಾರು 86 - 95 ಸರಪಳಿ ದೂರ ಚಲಿಸಿ ಕಂತೂರು - ದಯಂಬಳ್ಳಿ - ಗಿಣಿಕಲ್ಲು ಮೂರು ಗ್ರಾಮಗಳ ಗಡಿಗಳು ಸೇರುವ 
ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 10ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು- ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ 
ಗಡಿಯಲ್ಲಿ ನೈರುತ್ಯಾಭಿಮುಖವಾಗಿ 11 - 15 ಸರಪಳಿ ದೂರ ಚಲಿಸಿ ಸದರಿ ಕುಂತೂರು- ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ ಸ್ಥಾನ ಸಂಖ್ಯೆ 12ನ್ನು 
ಸೇರುತ್ತದೆ. 


೯೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨ , ೨೦೧೩ 


ಭಾಗ ೪ಎ 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ನ 


CH 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 
ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


31 - 55 


16 - 10 


ಕುಂತೂರು ಮತ್ತು ದಯಂಬಳ್ಳಿ ಗ್ರಾಮಗಳ 

ಸಾಮಾನ್ಯ ಗಡಿ 
ಕುಂತೂರು ಮತ್ತು ದಯಂಬಳ್ಳಿ ಗ್ರಾಮಗಳ 

ಸಾಮಾನ್ಯ ಗಡಿ | 
ಕುಂತೂರು- ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ 
ಗಡಿ ಮತ್ತು ಕುಂತೂರು- ದಯಂಬಳ್ಳಿ 
ಗಿಣಿಕಲ್ಲು ಮೂರು ಗ್ರಾಮಗಳ ಗಡಿಗಳು 
ಸೇರುವ ಮುಕ್ಕುಪ್ಪೆ ಬಾಂದಿನಲ್ಲಿ 


10 


39 - 30 


ರ 


86 - 95 


11 


| 


6 - 20 


ಕುಂತೂರು- ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ 

ಗಡಿ 


- 


12 


| 


4 - 95 


ಕುಂತೂರು ಮತ್ತು ಗಿಣಿಕಲ್ಲು ಗ್ರಾಮಗಳ 
ಸಾಮಾನ್ಯ ಗಡಿಯಲ್ಲಿ ನೈರುತ್ಯಾಭಿಮುಖವಾಗಿ 


11 - 15 


ದಕ್ಷಿಣ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 12 ರಿಂದ ಮುಂದುವರಿದು ಕುಂತೂರು ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ವಿವಿಧ ಕೋನಗಳಲ್ಲಿ 
33 - 90 ಸರಪಳಿ ದೂರ ಚಲಿಸಿ ಕುಂತೂರು ಸರ್ವೆ ನಂಬರ್ 51ರ ಈಶಾನ್ಯ ಬಾಂದಿನಿಂದ 045° ಕೋನ 1 -80 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 17ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ಉತ್ತರಾಭಿಮುಖವಾಗಿ 15 - 20 ಸರಪಳಿ ದೂರ ಚಲಿಸಿ 
ಕುಂತೂರು ಗ್ರಾಮದ ಸರ್ವೆ ನಂಬರ್ 288ರ ದಕ್ಷಿಣಾಗ್ರ ಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 19ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು 
ಗ್ರಾಮದ ಸರ್ವೆ ನಂಬರ್‌ 57 ಮತ್ತು 270 ರಲ್ಲಿ ವಿವಿಧ ಕೋನಗಳಲ್ಲಿ 19 - 50 ಸರಪಳಿ ದೂರ ಚಲಿಸಿ ಕುಂತೂರು ಸರ್ವೆ ನಂಬರ್ 288ರ ದಕ್ಷಿಣಾಗ್ರ 
ಬಾಂದಿನಿಂದ 047° ಕೋನ 11 - 45 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 24ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು ಸರ್ವೆ 
ನಂಬರ್‌ 270ರಲ್ಲಿ ವಿವಿಧ ಕೋನಗಳಲ್ಲಿ 37 - 30 ಸರಪಳಿ ದೂರ ಚಲಿಸಿ ಕುಂತೂರು ಗ್ರಾಮದ ಸರ್ವೆ ನಂಬರ್ 271ರ ಈಶಾನ್ಯ ಮೂಲೆಬಾಂದಿನಲ್ಲಿ ಸ್ಥಾನ 
ಸಂಖ್ಯೆ 31ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಕುಂತೂರು ಸರ್ವೆ ನಂಬರ್‌ 270ರಲ್ಲಿ ವಿವಿಧ ಕೋನಗಳಲ್ಲಿ 10 - 15 ಸರಪಳಿ ದೂರ ಚಲಿಸಿ 
ಸರ್ವೆ ನಂಬರ್‌ 272ರ ವಾಯುವ್ಯ ಮೂಲೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 34ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು ಸರ್ವೆ ನಂಬರ್ 
270 ಮತ್ತು 57ರಲ್ಲಿ ವಿವಿಧ ಕೋನಗಳಲ್ಲಿ 29 - 90 ಸರಪಳಿ ದೂರ ಚಲಿಸಿ ಕುಂತೂರು ಸರ್ವೆ ನಂಬರ್ 55ರ ವಾಯುವ್ಯ ದಿಕ್ಕಿನ ಹಳ್ಳದ ಪಕ್ಕದ 
ಬಾಂದಿನಿಂದ 286° ಕೋನ 2 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 41ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು ಸರ್ವೆ ನಂಬರ್ 
57ರಲ್ಲಿ ವಿವಿಧ ಕೋನಗಳಲ್ಲಿ 39 - 85 ಸರಪಳಿ ದೂರ ಚಲಿಸಿ ಕುಂತೂರು ಸರ್ವೆ ನಂಬರ್ 27ರ ಹಳ್ಳದ ಪಕ್ಕದ ಆಗ್ನೆಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
46ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 
ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


287° 


5 - 45 


2470 


10 - 35 


253° 


5 - 65 


15 


| 


4 - 45 


352 
2680 


8 - 00 


33 - 90 


- 009 


10 - 05 


5 - 15 


ಕುಂತೂರು ಸರ್ವೆ ನಂಬರ್‌ 288 ರ 

ದಕ್ಷಿಣಾಗ್ರ ಬಾಂದಿನಲ್ಲಿ 


15 - 20 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


೯೫೯ 


ಸ್ಥಾನದಿಂದ 


ಕೈ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 
ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 


111° 


3 - 40 


1450 


1 - 35 


0590 


7 - 45 


5 - 20 


3560 
3080 


2 - 10 


19 - 50 


6 - 65 


053 
08] 
3090 


3 - 40 


6 - 75 


355° 


3 - 85 


6 -50 


0150 
347° 


6 - 70 


3 - 45 


ಕುಂತೂರು ಸರ್ವೆ ನಂಬರ್ 271ರ ಈಶಾನ್ಯ 

ಮೂಲೆ ಬಾಂದಿನಲ್ಲಿ 


37 - 30 


276 


3 - 25 


211° 


4 - 45 


2 - 45 


ಕುಂತೂರು ಸರ್ವೆ ನಂಬರ್ 272ರ 
ವಾಯುವ್ಯ ಮೂಲೆ ಬಾಂದಿನಲ್ಲಿ 


10 - 15 


216° 


2 - 40 


7 - 05 


2010 
2240 
211° 


3 - 80 


3 - 20 


246° 


3 - 90 


1890 


8 - 05 


218° 


2 - 50 


29 - 90 


2260 


5 - 25 


3000 


7 - 45 


246° 


6 - 00 
3270 

8 - 00 
ಕುಂತೂರು ಸರ್ವೆ ನಂಬರ್‌ 27ರ ಹಳ್ಳದ 

13 - 15 
ಪಕ್ಕದ ಆಗ್ನೆಯ ಬಾಂದಿನಲ್ಲಿ 

39 - 85 
ಪಶ್ಚಿಮ :-ಸೀಮಾರೇಖೆಯು ಸ್ಥಾನ ಸಂಖ್ಯೆ 46 ರಿಂದ ಮುಂದುವರಿದು ಕುಂತೂರು ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ವಿವಿಧ ಕೋನಗಳಲ್ಲಿ 
19 -90 ಸರಪಳಿ ದೂರ ಚಲಿಸಿ ಕುಂತೂರು ಸರ್ವೆ ನಂಬರ್ 7 ಮತ್ತು 8 ರ ದಕ್ಷಿಣ ದಿಕ್ಕಿನ ಕೂಡುಬಾಂದಿನಿಂದ 273° ಕೋನ 5 - 30 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 50ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು ಗ್ರಾಮದ ಸರ್ವೆ ನಂಬರ್ 57 ರಲ್ಲಿ ವಿವಿಧ ಕೋನಗಳಲ್ಲಿ 41 - 85 


೯೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 

ಭಾಗ ೪ಎ 
ಸರಪಳಿ ದೂರ ಚಲಿಸಿ ಕುಂತೂರು ಸರ್ವೆ ನಂಬರ್ 1ರ ಈಶಾನ್ಯ ಬಾಂದಿನಿಂದ 050° ಕೋನ1- 70 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 58ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಕುಂತೂರು ಸರ್ವೆ ನಂಬರ್ 57 ರಲ್ಲಿ ವಿವಿಧ ಕೋನಗಳಲ್ಲಿ 31 - 25 ಸರಪಳಿ ದೂರ ಚಲಿಸಿ ಕುಂತೂರು ಸರ್ವೆ 
ನಂಬರ್ 14 ಮತ್ತು 15ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ 027 ° ಕೋನ 4 - 45 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 63ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ಕುಂತೂರು ಸರ್ವೆ ನಂಬರ್ 57 ಮತ್ತು 94ರಲ್ಲಿ ವಿವಿಧ ಕೋನಗಳಲ್ಲಿ 23 - 55 ಸರಪಳಿ ದೂರ ಚಲಿಸಿ ಕುಂತೂರು 
ಸರ್ವೆ ನಂಬರ್ 57, 94 ಮತ್ತು 263 ಕೂಡುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 67ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು 
ಸರ್ವೆ ನಂಬರ್ 57 ರಲ್ಲಿ ವಿವಿಧ ಕೋನಗಳಲ್ಲಿ 29 - 85 ಸರಪಳಿ ದೂರ ಚಲಿಸಿ ಕುಂತೂರು ಸರ್ವೆ ನಂಬರ್‌ 264 ಮತ್ತು 265 ರ ಪಶ್ಚಿಮ ದಿಕ್ಕಿನ 
ಕೂಡುಬಾಂದಿನಿಂದ 317° ಕೋನ 4 - 55 ಸರಪಳಿ ದೂರದಲ್ಲಿ ಸರ್ವೆ ನಂಬರ್ 57 ಮತ್ತು 263ರ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 75ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ಕುಂತೂರು ಸರ್ವೆ ನಂಬರ್ 57ರಲ್ಲಿ ವಿವಿಧ ಕೋನಗಳಲ್ಲಿ 21 - 95 ಸರಪಳಿ ದೂರ ಚಲಿಸಿ ಕುಂತೂರು ಗ್ರಾಮದ ಸರ್ವೆ 
ನಂಬರ್ 267 , 268 ಮತ್ತು 57ರ ಕೂಡುಬಾಂದಿನಿಂದ 191° ಕೋನ 3 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 81ನ್ನು ಸೇರುತ್ತದೆ. ಮುಂದುವರಿದು 
ಸೀಮಾರೇಖೆಯು ಕುಂತೂರು ಸರ್ವೆ ನಂಬರ್ 57 , 268 ಮತ್ತು 256 ರಲ್ಲಿ ವಿವಿಧ ಕೋನಗಳಲ್ಲಿ 36 - 30 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 248ರ 
ಪೂರ್ವಾಗ್ರ ಬಾಂದಿನಿಂದ 185° ಕೋನ 5 -10 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 87ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು 
ಸರ್ವೆ ನಂಬರ್‌ 256ರಲ್ಲಿ ವಿವಿಧ ಕೋನಗಳಲ್ಲಿ 20 - 00 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 245 ಮತ್ತು 297ರ ಉತ್ತರ ದಿಕ್ಕಿನ 
ಕೂಡುಬಾಂದಿನಿಂದ 355° ಕೋನ 0 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 92ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಕುಂತೂರು ಸರ್ವೆ 
ನಂಬರ್‌ 256 ರಲ್ಲಿ ವಿವಿಧ ಕೋನಗಳಲ್ಲಿ 33 - 50 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 227 ಮತ್ತು 229 ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿನಿಂದ 
315° ಕೋನ 4 - 10 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 99ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಕುಂತೂರು ಸರ್ವೆ ನಂಬರ್‌ 256ರಲ್ಲಿ 
ವಿವಿಧ ಕೋನಗಳಲ್ಲಿ 29 - 85 ಸರಪಳಿ ದೂರ ಚಲಿಸಿ ಕುಂತೂರು ಸರ್ವೆ ನಂಬರ್‌ 214 ಮತ್ತು 215ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ 008° ಕೋನ 
2 - 40 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 103ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಕುಂತೂರು ಸರ್ವೆ ನಂಬರ್‌ 256ರಲ್ಲಿ ವಿವಿಧ 
ಕೋನಗಳಲ್ಲಿ 27 -95 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 109ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 
ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್ ಗಳು 

ಸರಪಳಿ - ಕೊಂಡಿಗಳು 


331° 


9 - 30 


0280 


5 - 40 


33s 


2 - 60 


49 


| 


010° 


2 - 60 
19 - 90 


50 


| 


1440 


4 - 60 


51 . 


2 - 50 


0990 
1020 


5 - 85 


1090 


7 - 05 


013 


2 - 60 


359° 


6 - 35 


0420 


7 - 10 


3340 


5 - 80 


41 - 85 
6 - 90 


3060 


59 


| 


226 


4 - 25 


2630 
3080 
2540 


3 -50 
3 - 50 


13 - 10 


31 - 25 


63 


3780 


4 - 20 
6 - 15 


64 


65 


66 


2800 
3060 


| 


6 - 20 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


೯೬೧ 


ಸ್ಥಾನದಿಂದ 


ಸ್ಥಾನಕ್ಕೆ 


ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 

ಸರಪಳಿ = ಒಂದು ನೂರು 
ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ | ಕೊಂಡಿಗಳು = ಇಪ್ಪತ್ತು ಮೀಟರ್ ಗಳು 

ಸರಪಳಿ - ಕೊಂಡಿಗಳು 
ಕುಂತೂರು ಸರ್ವೆ ನಂಬರ್ 57 , 94 ಮತ್ತು 

7 - 00 
263 ಸೇರುವ ಮುಕ್ಕುಪ್ಪೆ ಬಾಂದಿನಲ್ಲಿ 

23 -55 
4 -50 


67 


6 - 10 


08 0 
1130 
0440 
0860 
0550 


4 - 20 


4 - 80 


1 - 45 
2 - 70 


047° 
0300 


1 - 25 


0430 


4 - 85 


29 - 85 


76 


1740 


1 - 20 


200 


6 - 40 


1610 


3 - 05 


3 - 65 
5 - 15 


79 


130 
1410 
128° 


| 


80 


| 


2 - 50 | 


21 - 95 


81 


| 


9 - 95 


83 


0220 
0030 
057° 


5 - 00 


1050 


6 - 05 
2 - 95 


0530 


8 - 05 


86 


| 


o11 


4 - 30 


36 - 30 


0500 


3 - 70 


4 - 20 


3560 
3060 


9 - 45 


3730 


1 - 45 


3070 


1 - 20 


20 - 00 


302 


2 - 85 


244° 


2 - 95 


033 


017 


2 - 00 
2 - 50 


96 
97 


28g 


5 - 30 


| 
| 


2430 


12 - 30 


5 - 60 
33 - 50 


| 


೯೬೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೨, ೨೦೧೩ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 
ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್ ಗಳು 
ಸರಪಳಿ - ಕೊಂಡಿಗಳು 

3 - 80 


99 


100 


100 


101 


2990 
233 
2300 


10 - 00 


101 


102 


11 - 20 


102 


103 


270° 


4 - 85 


29 - 85 


103 


104 


3 -90 


104 


| 


105 


4 - 35 


) 


106 


3000 
0010 
2720 
2790 
3340 


105 
106 


6 - 75 


107 


6 - 25 


107 


108 


2 - 10 


108 


109 


2500 


2 - 70 


109 


| 


001 


3580 


1 - 90 


27 - 95 


ಕುಂತೂರು ಈಸ್ಟ್ ಬ್ಲಾಕ್ -ll 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ 
ಉತ್ತರ : - ಕುಂತೂರು ಗ್ರಾಮದ ಸರ್ವೆ ನಂಬರ್ 57ರ ಉಳಿಕೆ ಪ್ರದೇಶ. 
ಪೂರ್ವ :- ಕುಂತೂರು ಗ್ರಾಮದ ಸರ್ವೆ ನಂಬರ್ 57 ರ ಉಳಿಕೆ ಪ್ರದೇಶ. 
ದಕ್ಷಿಣ :- ಕುಂತೂರು ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ ಗಡಿ. 
ಪಶ್ಚಿಮ :- ಕುಂತೂರು ಗ್ರಾಮದ ಸರ್ವೆ ನಂಬರ್ 57ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 


ಉತ್ತರ :- ಸೀಮಾರೇಖೆಯು ಕುಂತೂರು ಗ್ರಾಮದ ಸರ್ವೆ ನಂಬರ್ 42 , 43 ಮತ್ತು 44 ಕೂಡುವ ಮುಕ್ಕುಪೆ ಬಾಂದಿನಿಂದ 030° ಕೋನ 
6 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಕುಂತೂರು ಗ್ರಾಮದ ಸರ್ವೆ ನಂಬರ್ 57 ರಲ್ಲಿ ವಿವಿಧ ಕೋನಗಳಲ್ಲಿ 37 - 45 ಸರಪಳಿ 
ದೂರ ಚಲಿಸಿ ಕುಂತೂರು ಗ್ರಾಮದ ಸರ್ವೆ ನಂಬರ್ 51ರ ಈಶಾನ್ಯ ಮೂಲೆ ಬಾಂದಿನಿಂದ 259° ಕೋನ 4 -35 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 7ನ್ನು 
ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 

ಸರಪಳಿ = ಒಂದು ನೂರು 
ಸ್ಥಾನದಿಂದ ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 

6 - 45 
3 - 95 


ಸ್ಥಾನಕ್ಕೆ 


0650 
1650 
13] 


6 - 40 


5 


| 


048°. 


6 - 30 


35] 


6 - 10 


7 


| 


121° . 


8 - 25 


37 - 45 


ಪೂರ್ವ :-ಸೀಮಾರೇಖೆಯು ಸ್ಟಾನ ಸಂಖ್ಯೆ 7 ರಿಂದ ಮುಂದುವರಿದು ಕುಂತೂರು ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ವಿವಿಧ ಕೋನಗಳಲ್ಲಿ 
14 - 70 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 51ರ ಈಶಾನ್ಯ ಮೂಲೆಯಿಂದ 155° ಕೋನ 11 -45 ಸರಪಳಿ ದೂರದಲ್ಲಿ ಕುಂತೂರು ಮತ್ತು ಗಿಣಿಕಲ್ಲು 
ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 10ನ್ನು ಸೇರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


೯೬೩ 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 
ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


1670 


3 - 50 


9 - 45 | 


118° 
181° 


| 
| 


10 


| 


1 - 75 


14 - 70 | 


ದಕ್ಷಿಣ :-ಸೀಮಾರೇಖೆಯು ಸ್ಥಾನ ಸಂಖ್ಯೆ 10 ರಿಂದ ಮುಂದುವರಿದು ಕುಂತೂರು- ಗಿಣಿಕಲ್ಲು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ನೈರುತ್ಯಾಭಿಮುಖವಾಗಿ ಸುಮಾರು 50 - 00 ಸರಪಳಿ ದೂರ ಚಲಿಸಿ ಶೃಂಗೇರಿ - ಜಯಪುರ ಮುಖ್ಯ ರಸ್ತೆಯ ಎಡಪಾರ್ಶ್ವದಲ್ಲಿರುವ ಕುಂತೂರು- ಗಿಣಿಕಲ್ಲು 
ಗ್ರಾಮಗಳ ಸಾಮಾನ್ಯ ಗಡಿ ಬಾಂದಿನಿಂದ ( ಸರ್ವೆ ನಂಬರ್ 57ರ ನೈರುತ್ಯ ಬಾಂದು) ಈಶಾನ್ಯಕ್ಕೆ 7 - 25 ಸರಪಳಿ ದೂರದಲ್ಲಿ ಸದರಿ ಕುಂತೂರು- ಗಿಣಿಕಲ್ಲು 
ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 12 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 
ವಿವರಣೆ , ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


15 - 00 


ಕುಂತೂರು ಮತ್ತು ಗಿಣಿಕಲ್ಲು ಗ್ರಾಮಗಳ 

ಸಾಮಾನ್ಯ ಗಡಿ 
- ಡಿಟ್ಟೋ - 


- 


12 


| 


| 


35 - 00 


50 - 00 


ಪಶ್ಚಿಮ :-ಸೀಮಾರೇಖೆಯು ಸ್ಥಾನ ಸಂಖ್ಯೆ 12 ರಿಂದ ಮುಂದುವರಿದು ಕುಂತೂರು ಗ್ರಾಮದ ಸರ್ವೆ ನಂಬರ್ 57 ರಲ್ಲಿ ವಿವಿಧ ಕೋನಗಳಲ್ಲಿ 
21 - 05 ಸರಪಳಿ ದೂರ ಚಲಿಸಿ ಕುಂತೂರು ಸರ್ವೆ ನಂಬರ್ 42 , 43 ಮತ್ತು 44 ರ ಕೂಡುಬಾಂದಿನಿಂದ 184° ಕೋನ 6 - 25 ಸರಪಳಿ ದೂರದಲ್ಲಿ ಸ್ಥಾನ 
ಸಂಖ್ಯೆ 16ನ್ನು ಸೇರುತ್ತದೆ ಮುಂದುವರೆದು ಸೀಮಾರೇಖೆಯು ಕುಂತೂರು ಸರ್ವೆ ನಂಬರ್ 57 ರಲ್ಲಿ ವಿವಿಧ ಕೋನಗಳಲ್ಲಿ 13 -15 ಸರಪಳಿ ದೂರ ಚಲಿಸಿ 
ಸ್ಥಾನ ಸಂಖ್ಯೆ 19ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 

ಸರಪಳಿ = ಒಂದು ನೂರು 
ಸ್ಥಾನದಿಂದ ಸ್ಥಾನಕ್ಕೆ 
ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


3370 


2 - 30 


074° 


2 - 75 


3 - 45 


3460 
0820 


12 - 55 


21 - 05 


3 - 00 


0240 
041° 
316 


4 - 30 


1 - 20 


19 


0050 


4 - 65 


13 - 15 


೯೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


ಭಾಗ ೪ಎ 


ಎನ್ಕ್ಲೋಸರ್ ನಂಬರ್ - 1 

ಕುಂತೂರು ಈಸ್ಟ್ ಬ್ಲಾಕ್ ನಂಬರ್ - 1 ರಲ್ಲಿರುವ ಹಿಡುವಳಿ ಸರ್ವೆ ನಂಬರ್‌ 255ನ್ನು ಎನ್‌ಕ್ಲೋಸರ್ ನಂಬರ್ 1 ಎಂದು ಪರಿಗಣಿಸಿದೆ. 
ಎನ್‌ಕ್ಲೋಸರ್ ನಂಬರ್ - 2 

ಕುಂತೂರು ಈಸ್ಟ್ ಬ್ಲಾಕ್ ನಂಬರ್ - 1 ರಲ್ಲಿರುವ ಹಿಡುವಳಿ ಸರ್ವೆ ನಂಬರ್‌ 310ನ್ನು ಎನ್‌ಕ್ಲೋಸರ್ ನಂಬರ್ 2 ಎಂದು ಪರಿಗಣಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ , ಮತ್ತು ಅವರ ಹೆಸರಿನಲ್ಲಿ, 

ಟಿ. ಆರ್. ಅನಂತರಾಮು, 
P . R . 148 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc 300 

ಅರಣ್ಯ , ಪರಿಸರ ಮತ್ತು ಜೀವಿಪರಿಸ್ಥಿತಿ ಶಾಸ್ತ್ರ ಇಲಾಖೆ. 
ಅರಣ್ಯ ಪರಿಸರ ಮತ್ತು ಜೀವಿಪರಿಸ್ಥಿತಿ ಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 186 ಎಫ್‌ಎಎಫ್ 2012 , ಬೆಂಗಳೂರು, ದಿನಾಂಕ : 03ನೇ ಜನವರಿ 2013 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ ( 1964ನೇ ಇಸವಿಯ ಕರ್ನಾಟಕ ಕಾಯ್ದೆ - 5) ಕಲಂ - 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಈ ಕೆಳಕಂಡ “ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ , ಶೃಂಗೇರಿ ತಾಲ್ಲೂಕು, ಕಸಬಾ ಹೋಬಳಿ ವೈಕುಂಠಪುರ ಗ್ರಾಮದ 
ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯ ಎಂದು 
ರಚಿಸಲು ಉದ್ದೇಶಿಸಿದೆ ಎಂದು ಘೋಷಿಸುತ್ತದೆ. 

“ ಅನುಸೂಚಿ” 

ಚಿಕ್ಕಮಗಳೂರು 
ಕಂದಾಯ ಉಪ ವಿಭಾಗ 

ಚಿಕ್ಕಮಗಳೂರು 
ತಾಲ್ಲೂಕು 

ಶೃಂಗೇರಿ 
ಹೋಬಳಿ 

ಕಸಭಾ 
ಗ್ರಾಮ 

ವೈಕುಂಠಪುರ 
ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಹೆಸರು ವೈಕುಂಠಪುರ ಬ್ಲಾಕ್ - I ಮತ್ತು V 
“ ಅನುಸೂಚಿಯ ” ವಿವರ 

( ಅ ) ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ . 


ಗ್ರಾಮ 


ಸರ್ವೆ ನಂಬರ್ 


ವಿಸ್ತೀರ್ಣ 
ಎಕರೆ - ಗುಂಟೆ 


ವೈಕುಂಠಪುರ 


33 - 20 


42 - 08 


13 - 00 


80 - 02 


80 - 19 


166 


77 - 00 


168 


11 - 28 


187 


2 - 25 


206 


1 - 30 


212 


11 - 28 


220 


0 - 24 


ಒಟ್ಟು 


354 - 24 


೯೬೫ 


ಭಾಗ ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ 
( ಆ) ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್‌ವಾರು ವಿವರ. 


ಗ್ರಾಮ 


ಸರ್ವೆ ನಂಬರ್ 


ಉದ್ದೇಶಿತ “ ಮೀಸಲು ಅರಣ್ಯ ” 
ಪ್ರದೇಶಗಳಲ್ಲಿರುವ ಬ್ಲಾಕ್‌ಗಳ ಹೆಸರು 
ವೈಕುಂಠಪುರ ಬ್ಲಾಕ್ - || 


ವೈಕುಂಠಪುರ 


27 


ಒಟ್ಟು 


ವೈಕುಂಠಪುರ ಬ್ಲಾಕ್ - II 


ವೈಕುಂಠಪುರ 


39 


ವಿಸ್ತೀರ್ಣ 
ಎಕರೆ - ಗುಂಟೆ 

27 - 20 
27 - 20 | 
13 - 00 
26 - 12 
39 - 12 
42 - 08 
53 -30 


61 


ಒಟ್ಟು 


ವೈಕುಂಠಪುರ ಬ್ಲಾಕ್ - 1|| 


ವೈಕುಂಠಪುರ | 


3] 


61 
104 
166 


80 - 19 


168 
187 
206 
212 


77 - 00 
2 - 12 
2 - 25 
1 - 30 
11 - 28 
271 - 32 


ಒಟ್ಟು 


ವೈಕುಂಠಪುರ ಬ್ಲಾಕ್ - IV 


ವೈಕುಂಠಪುರ 


6 - 00 


27 
220 


0 - 24 


ಒಟ್ಟು 


6 - 24 


ವೈಕುಂಠಪುರ ಬ್ಲಾಕ್ - V 


ವೈಕುಂಠಪುರ 


168 


9 - 16 


9 - 16 


ಐದು ಬ್ಲಾಕ್‌ಗಳ ಒಟ್ಟು ವಿಸ್ತೀರ್ಣ 

354 - 24 
1. ಕರ್ನಾಟಕ ಅರಣ್ಯ ಕಾಯಿದೆ 1963, ಸೆಕ್ಷನ್ 4 (1) ( ಸಿ) ಅನ್ವಯ ಕರ್ನಾಟಕ ಸರ್ಕಾರವು ಕಂದಾಯ ಉಪ ವಿಭಾಗಾಧಿಕಾರಿಗಳು , 
ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. ಕರ್ನಾಟಕ ಅರಣ್ಯ 
ಕಾಯಿದೆ 1963, ಚಾಪ್ಟರ್‌-1ರ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅನುಸೂಚಿಯಲ್ಲಿ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ವಿಚಾರಣೆ ಮಾಡಿ, ನಿರ್ಧರಿಸಿ, ಇತ್ಯರ್ಥಗೊಳಿಸಿ , ತೀರ್ಮಾನಿಸುವುದು. 

ಕಾಯಿದೆ 1963, ಸೆಕ್ಷನ್ 4 ( 2) ರ ಅನ್ವಯ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಕೊಪ 
ವಿಭಾಗ, ಕೊಪ್ಪ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ಈ 
ಮೂಲಕ ನೇಮಿಸಲಾಗಿದೆ. 

- 3, ಕರ್ನಾಟಕ ಅರಣ್ಯ ಕಾಯಿದೆ 1963 , ಸೆಕ್ಷನ್ 11, 12 , ಮತ್ತು 14ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ 
ಬಾಧಿತರಾದ ವ್ಯಕ್ತಿಗಳು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಮೇಲ್ಮನವಿ 
ಸಲ್ಲಿಸಬಹುದಾಗಿರುತ್ತದೆ . 

4, ಕರ್ನಾಟಕ ಅರಣ್ಯ ಕಾಯಿದೆ 1963, ಸೆಕ್ಷನ್‌ 15ರ ಅನ್ವಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಹೊರಡಿಸಿದ ಆದೇಶದಿಂದ ಬಾಧಿತರಾದ 
ವ್ಯಕ್ತಿಗಳು ಸದರಿ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

5 , ಇತರೆ ಸವಲತ್ತುಗಳು : — ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ 
ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ ಉಪಯೋಗಕ್ಕಾಗಿ ರಸ್ತೆಯ 
ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ : 05 - 06 -2002ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ ಹಕ್ಕನ್ನು ಹಾಗೆಯೇ 
ಮುಂದುವರೆಸಲಾಗಿದೆ. 

6. ಉದ್ದೇಶಿತ “ ಮೀಸಲು ಅರಣ್ಯ ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು 
ವಿವರಗಳನ್ನು ಮುಂದೆ ವಿವರಿಸಿದೆ. 

ವೈಕುಂಠಪುರ ಬ್ಲಾಕ್ - | 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ : - ವೈಕುಂಠಪುರ ಮತ್ತು ಮಣಸೆ ಗ್ರಾಮಗಳ ಸಾಮಾನ್ಯ ಗಡಿ. 
ಪೂರ್ವ :- ವೈಕುಂಠಪುರ ಗ್ರಾಮ ಸರ್ವೆ ನಂಬರ್‌ 27ರ ಉಳಿಕೆ ಪ್ರದೇಶ 
ದಕ್ಷಿಣ :- ವೈಕುಂಠಪುರ ಗ್ರಾಮ ಸರ್ವೆ ನಂಬರ್‌ 27ರ ಉಳಿಕೆ ಪ್ರದೇಶ 
ಪಶ್ಚಿಮ :- ವೈಕುಂಠಪುರ ಮತ್ತು ಮಣಸೆ ಗ್ರಾಮಗಳ ಸಾಮಾನ್ಯ ಗಡಿ. 


೯೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


ಭಾಗ ೪ಎ 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ : - ಸೀಮಾರೇಖೆಯು ವೈಕುಂಠಪುರ ಗ್ರಾಮದ ಸರ್ವೆ ನಂಬರ್ 27ರ ವಾಯುವ್ಯ ದಿಕ್ಕಿನ ಬಾಂದು ಹಾಗೂ ವೈಕುಂಠಪುರ - ಮೆಣಸೆ 
ಗ್ರಾಮಗಳ ಸಾಮಾನ್ಯ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ವೈಕುಂಠಪುರ ಮತ್ತು ಮೆಣಸೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ಈಶಾನ್ಯಾಭಿಮುಖವಾಗಿ ಸುಮಾರು 22 - 30 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್‌ 26 ಮತ್ತು 27ರ ಉತ್ತರ ದಿಕ್ಕಿನ ಕೂಡುಬಾಂದು 
ಹಾಗೂ ವೈಕುಂಠಪುರ - ಮೆಣಸೆ ಗ್ರಾಮಗಳ ಸಾಮಾನ್ಯ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಸ್ಥಾನದಿಂದ ಸ್ಥಾನಕ್ಕೆ ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 

ಸರಪಳಿ = ಒಂದು ನೂರು 
ವಿವರಣೆ/ ಸ್ಥಾನ ಸಂಖ್ಯೆಯ ವಿವರಣೆ | ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 
ವೈಕುಂಠಪುರ ಮತ್ತು ಮೆಣಸೆ ಗ್ರಾಮಗಳ 

22 - 30 
ಸಾಮಾನ್ಯ ಗಡಿ 

22 - 30 


- 


2 


ಪೂರ್ವ :-ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್ 27 ರಲ್ಲಿ ವಿವಿಧ ಕೋನಗಳಲ್ಲಿ 
30 - 70 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್‌ 20ರ ನೈರುತ್ಯ ದಿಕ್ಕಿನ ಬಾಂದಿನಿಂದ 277° ಕೋನ 1 - 00 ಸರಪಳಿ ದೂರದಲ್ಲಿ ಸ್ಥಾನ 
ಸಂಖ್ಯೆ 8ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 27 ರಲ್ಲಿ ವಿವಿಧಕೋನಗಳಲ್ಲಿ 21 - 15 ಸರಪಳಿ ದೂರ ಚಲಿಸಿ 
ವೈಕುಂಠಪುರ ಸರ್ವೆ ನಂಬರ್ 11ರ ಪಶ್ಚಿಮ ದಿಕ್ಕಿನ ಒಳಮುಖ ಬೆಂಡ್ ಕಲ್ಲುಬಾಂದಿನಿಂದ 193° ಕೋನ 7 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 11 ನ್ನು 
ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 

ಸರಪಳಿ = ಒಂದು ನೂರು 
ಸ್ಥಾನದಿಂದ ಸ್ಥಾನಕ್ಕೆ 
ವಿವರಣೆ, ಸ್ಟಾನ ಸಂಖ್ಯೆಯ ವಿವರಣೆ ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 
3 . 

2 - 50 


4 - 05 


1830 
2440 
3090 
2420 


1 - 85 


8 - 00 


0820 


8 - 55 


6 
7 


| 
| 


2060 


50 - 75 


30 - 70 


1160 


60 - 40 


10 


1480 


10 - 25 


11 


| 


2020 


4 - 50 


21 - 15 


ದಕ್ಷಿಣ :-ಸೀಮಾರೇಖೆಯು ಸ್ಥಾನ ಸಂಖ್ಯೆ 11 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್‌ 27ರಲ್ಲಿ ವಿವಿಧ ಕೋನಗಳಲ್ಲಿ 25 - 30 
ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 27, 220 ಮತ್ತು 1 ಕೂಡುವ ಕೂಡುಬಾಂದು ಹಾಗೂ ವೈಕುಂಠಪುರ - ಮೆಣಸೆ ಗ್ರಾಮಗಳ 
ಸಾಮಾನ್ಯ ಗಡಿಬಾಂದಿನಿಂದ 340° ಕೋನ 7 - 75 ಸರಪಳಿ ದೂರದಲ್ಲಿ ಸದರಿ ವೈಕುಂಠಪುರ ಮತ್ತು ಮೆಣಸೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ ಸ್ಥಾನ 
ಸಂಖ್ಯೆ 15ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 
ವಿವರಣೆ , ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್ ಗಳು 

ಸರಪಳಿಕೊಂಡಿಗಳು 


5 - 45 


12 
13 


3390 
2530 


12 


| 


| 


3 - 95 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


೯೬೭ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ ಸೀಮಾರೇಖೆಯ 
ವಿವರಣೆ , ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್ ಗಳು 

ಸರಪಳಿ - ಕೊಂಡಿಗಳು 


14 


3090 


7 - 75 


14 


2460 


8 - 15 


25 - 30 


ಪಶ್ಚಿಮ :-ಸೀಮಾರೇಖೆಯು ಸ್ಥಾನ ಸಂಖ್ಯೆ 15 ರಿಂದ ಮುಂದುವರಿದು ವೈಕುಂಠಪುರ ಮತ್ತು ಮೆಣಸೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ವಾಯುವ್ಯಾಭಿಮುಖವಾಗಿ ಸುಮಾರು 13 - 35 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್‌ 27ರ ವಾಯುವ್ಯ ದಿಕ್ಕಿನ ಬಾಂದುವಿನಲ್ಲಿ ಪ್ರಾರಂಭಿಕ 
ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


13 - 35 


ವೈಕುಂಠಪುರ ಮತ್ತು ಮೆಣಸೆ ಗ್ರಾಮಗಳ 
ಸಾಮಾನ್ಯ ಗಡಿ ಹಾಗೂ ವೈಕುಂಠಪುರ 
ಸರ್ವೆ ನಂಬರ್‌ 27 ವಾಯವ್ಯ ದಿಕ್ಕಿನ 

ಬಾಂದಿನಲ್ಲಿ 


13 - 35 


ವೈಕುಂಠಪುರ ಬ್ಲಾಕ್ - || 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ 
ಉತ್ತರ : - ವೈಕುಂಠಪುರ ಮತ್ತು ಮೆಣಸೆ ಗ್ರಾಮಗಳ ಸಾಮಾನ್ಯಗಡಿ, ಶೃಂಗೇರಿ - ಜಯಪರ ಮುಖ್ಯ ರಸ್ತೆ. 
ಪೂರ್ವ :- ವೈಕುಂಠಪುರ ಸರ್ವೆ ನಂಬರ್ 61ರ ಉಳಿಕೆ ಪ್ರದೇಶ. 
ದಕ್ಷಿಣ :- ವೈಕುಂಠಪುರ ಸರ್ವೆ ನಂಬರ್ 61 ಮತ್ತು 39ರ ಉಳಿಕೆ ಪ್ರದೇಶ. 
ಪಶ್ಚಿಮ :- ವೈಕುಂಠಪುರ ಸರ್ವೆ ನಂಬರ್ 39 ಮತ್ತು 61ರ ಉಳಿಕೆ ಪ್ರದೇಶ. 

: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ :-ಸೀಮಾರೇಖೆಯು ವೈಕುಂಠಪುರ ಗ್ರಾಮದ ಸರ್ವೆ ನಂಬರ್ 39 ಮತ್ತು 61ರ ಉತ್ತರ ದಿಕ್ಕಿನ ಕೂಡುಬಾಂದು ಹಾಗೂ 
ವೈಕುಂಠಪುರ - ಮೆಣಸೆ ಗ್ರಾಮಗಳ ಸಾಮಾನ್ಯ ಗಡಿಬಾಂದಿನಿಂದ ಈಶಾನ್ಯಕ್ಕೆ 5 - 00 ಸರಪಳಿ ದೂರದಲ್ಲಿ ಸದರಿ ವೈಕುಂಠಪುರ - ಮೆಣಸೆ ಗ್ರಾಮಗಳ ಸಾಮಾನ್ಯ 
ಗಡಿಯಲ್ಲಿಯೇ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಸಾಮಾನ್ಯ ಗಡಿಯಲ್ಲಿಯೇ ಈಶಾನ್ಯಾಭಿಮುಖವಾಗಿ 9 - 40 ಸರಪಳಿ ದೂರ ಚಲಿಸಿ 
ವೈಕುಂಠಪುರ ಸರ್ವೆ ನಂಬರ್ 61ರ ಉತ್ತರಾಧ್ರ ಬಾಂದುವಿನಲ್ಲಿ ( ವೈಕುಂಠಪುರ - ಮೆಣಸೆ ಗ್ರಾಮಗಳ ಸಾಮಾನ್ಯ ಗಡಿಬಾಂದಿನಲ್ಲಿ ) ಶೃಂಗೇರಿ- ಜಯಪುರ 
ಮುಖ್ಯ ರಸ್ತೆಯ ಬಲಪಾರ್ಶ್ವದಲ್ಲಿ ಸ್ಥಾನ ಸಂಖ್ಯೆ 2ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಶೃಂಗೇರಿ - ಜಯಪುರ ಮುಖ್ಯ ರಸ್ತೆಯ 
ಬಲಪಾರ್ಶ್ವದಲ್ಲಿಯೇ ಆಗೋಯಾಭಿಮುಖವಾಗಿ 4 - 00 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 100ರ ಉತ್ತರಾಧ್ರದಿಕ್ಕಿನ ಬಾಂದಿನಿಂದ 329° 
ಕೋನ 5 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 3ನ್ನು ಶೃಂಗೇರಿ-ಜಯಪುರ ರಸ್ತೆಯ ಬಲಪಾರ್ಶ್ವದಲ್ಲಿ ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ಸರಪಳಿ = ಒಂದು ನೂರು 
ಸ್ಥಾನದಿಂದ ಸ್ಥಾನಕ್ಕೆ ವಿವರಣೆ | ಸ್ಥಾನ ಸಂಖ್ಯೆಯ ವಿವರಣೆ ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 
ವೈಕುಂಠಪುರ - ಮೆಣಸೆ ಗ್ರಾಮಗಳ ಸಾಮಾನ್ಯ 

9 - 40 
ಗಡಿ 


9 - 40 


0950. 


4 - 00 


4 - 00 


೯೬೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೨ , ೨೦೧೩ 


ಭಾಗ ೪ಎ 


ಪೂರ್ವ :-ಸೀಮಾರೇಖೆಯು ಸ್ಥಾನ ಸಂಖ್ಯೆ 3 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್ 61ರಲ್ಲಿ ವಿವಿಧ ಕೋನಗಳಲ್ಲಿ 41 - 60 
ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 97ರ ವಾಯುವ್ಯ ದಿಕ್ಕಿನ ಬಾಂದಿನಿಂದ 310° ಕೋನ 1 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 
10ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 61ರಲ್ಲಿ ವಿವಿಧ ಕೋನಗಳಲ್ಲಿ 11 -15 ಸರಪಳಿ ದೂರ ಚಲಿಸಿ 
ವೈಕುಂಠಪುರ ಸರ್ವೆ ನಂಬರ್ 96 ಮತ್ತು 97ರ ಪಶ್ಚಿಮದಿಕ್ಕಿನ ಕೂಡುಬಾಂದಿನಿಂದ 232° ಕೋನ 5 - 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 14ನ್ನು 
ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 

ಸರಪಳಿ = ಒಂದು ನೂರು 
ಸ್ಥಾನದಿಂದ ಸ್ಥಾನಕ್ಕೆ ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 

5 - 00 
5 | 265° 1 

2 - 55 

12 - 20 
7 | 

246° 

| 

3 - 25 
9 - 20 
1 - 85 
7 - 55 


_ 4 


132 


1970 


333 
2690 
1770 


41 - 60 


2190 


2 - 10 


1330 
1/30 


14 


2 - 95 
3 - 05 
3 - 05 
11 - 15 


| 


- 187° 


| 


ದಕ್ಷಿಣ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 14 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್ 61 ಮತ್ತು 39ರಲ್ಲಿ ವಿವಿಧ 
ಕೋನಗಳಲ್ಲಿ 39 -15 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 45 ಮತು 46ರಲ್ಲಿ ಪಶ್ಚಿಮ ದಿಕ್ಕಿನ ಹಳ್ಳದ ಪಕ್ಕದಲ್ಲಿಯ ಕೂಡುಬಾಂದಿನಿಂದ 
136° ಕೋನ 3-50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 19ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


- 


15 


| 


270° 


- 14 

15 
16 


3540 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
| ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 
| 

9 - 20 

5 - 00 
| 

7 - 45 

5 - 15 
| 

12 - 35 
39 - 15 


18 
- 19 


246° 
_ 1720 
268° 


- 18 


| 


ಪಶ್ಚಿಮ : - ಸೀಮಾರೇಖೆಯು ಸ್ಥಾನ ಸಂಖ್ಯೆ 19 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್ 39ರಲ್ಲಿ ವಿವಿಧ ಕೋನಗಳಲ್ಲಿ 33 - 95 
ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್‌ 39 ಮತ್ತು 61ರ ಉತ್ತರ ದಿಕ್ಕಿನ ಕೂಡುಬಾಂದು ಹಾಗೂ ವೈಕುಂಠಪುರ- ಮೆಣಸೆ ಗ್ರಾಮಗಳ 
ಸಾಮಾನ್ಯ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 25ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 61ರಲ್ಲಿ ಈಶಾನ್ಯ ಹಾಗೂ 
ವಾಯುವ್ಯಾಭಿಮುಖವಾಗಿ 7 - 00 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 26ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ | ಸ್ಥಾನಕ್ಕೆ | 


ನ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿಕೊಂಡಿಗಳು 


- 19 


| 


20 


360 


4 - 15 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


೯೬೯ 


ಸ್ಥಾನದಿಂದ | ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

5 - 90 


084° 


20 
21 


| 
| 


0710 


3 - 15 


22 


10 - 20 


0350 
312° 


2 - 95 


7 - 60 


ವೈಕುಂಠಪರ ಸರ್ವೆ ನಂಬರ್ 39 , 61ರ 

ಉತ್ತರ ದಿಕ್ಕಿನ ಕೂಡುಬಾಂದಿನಲ್ಲಿ 


33 - 95 


25 


070 


5 - 45 


| 
| 


26 
1 


| | 
| 


- 26 


326° 


1 - 55 


7 - 00 


ವೈಕುಂಠಪುರ ಬ್ಲಾಕ್ - | 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ 
ಉತ್ತರ :- ವೈಕುಂಠಪುರ ಗ್ರಾಮದ ಸರ್ವೆ ನಂಬರ್ 31 ಮತ್ತು 61ರ ಉಳಿಕೆ ಪ್ರದೇಶ. 
ಪೂರ್ವ : - ವೈಕುಂಠಪುರ ಸರ್ವೆ ನಂಬರ್ 61ರ ಉಳಿಕೆ ಪ್ರದೇಶ, ಶೃಂಗೇರಿ- ಜಯಪುರ ಮುಖ್ಯ ರಸ್ತೆ ಹಾಗೂ ವೈಕುಂಠಪುರ ಸರ್ವೆ ನಂಬರ್ 

61, 104 , 166ರ ಉಳಿಕೆ ಪ್ರದೇಶ ಮತ್ತು ವೈಕುಂಠಪುರ - ಹೆರೂರು ಗ್ರಾಮಗಳ ಸಾಮಾನ್ಯ ಗಡಿ. 
ದಕ್ಷಿಣ : - ವೈಕುಂಠಪುರ - ಹೆರೂರು ಗ್ರಾಮಗಳ ಸಾಮಾನ್ಯಗಡಿ ವೈಕುಂಠಪುರ ಸರ್ವೆ ನಂಬರ್ 166ರ ಉಳಿಕೆ ಪ್ರದೇಶ ಮತ್ತು ವೈಕುಂಠಪುರ 

ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿ . 
ಪಶ್ಚಿಮ : - ವೈಕುಂಠಪುರ ಸರ್ವೆ ನಂಬರ್ 168 , 166, 206 , 104 , 187 , 212 ಮತ್ತು 31ರ ಉಳಿಕೆ ಪ್ರದೇಶ. 

: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ :-ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 32 ಮತ್ತು 33ರ ಪೂರ್ವದಿಕ್ಕಿನ ಕೂಡುಬಾಂದಿನಿಂದ 016° ಕೋನ 4 - 25 ಸರಪಳಿ 
ದೂರದಲ್ಲಿ ವೈಕುಂಠಪುರ ಸರ್ವೆ ನಂಬರ್‌ 31ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ವೈಕುಂಠಪುರ ಸರ್ವೆ ನಂಬರ್ 31ರಲ್ಲಿಯೇ ವಿವಿಧ 
ಕೋನಗಳಲ್ಲಿ 20 -95 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 51 ಮತ್ತು 52ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿನಿಂದ 332° ಕೋನ 4 - 40 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 5ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 31ರಲ್ಲಿ ವಿವಿಧ ಕೋನಗಳಲ್ಲಿ 
36 - 90 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 51 ಮತ್ತು 52ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿನಿಂದ 077° ಕೋನ 14 - 00 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 12ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 31 ಮತ್ತು 61 ರಲ್ಲಿ ವಿವಿಧಕೋನಗಳಲ್ಲಿ 
32 - 65 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 67 ಮತ್ತು 66ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿನಿಂದ 148 ಕೋನ 7 - 00 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 20ನ್ನು ಸೇರುತ್ತದೆ . ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 61ರಲ್ಲಿ ವಿವಿಧ ಕೋನಗಳಲ್ಲಿ 30 - 25 
ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 62ರ ನೈರುತ್ಯ ದಿಕ್ಕಿನ (ಕೆರೆಗೆ ಹೊಂದಿಕೊಂಡಿರುವ) ಬಾಂದಿನಿಂದ 224° ಕೋನ 1 -50 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 23 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 61ರಲ್ಲಿ ವಿವಿಧ ಕೋನಗಳಲ್ಲಿ 40 -10 
ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 74 ಮತ್ತು 75ರ ದಕ್ಷಿಣ ದಿಕ್ಕಿನ ಕೂಡುಬಾಂದಿನಿಂದ 062° ಕೋನ 21 - 25 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 30ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ಸರಪಳಿ = ಒಂದು ನೂರು 
ಸ್ಥಾನದಿಂದ ಸ್ಥಾನಕ್ಕೆ ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 
2 112 

5 - 65 


1 - 65 


00] 
0900 


_ 5 


089 


6 -30 
7 - 35 
20 - 95 


೯೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


182° 


5 - 00 


6 


| 


059 


1 - 25 
9 - 60 


169° 
107 


4 - 10 


0430 
03 ] 
0250 


4 - 35 
7 - 35 


5 - 25 


36 - 90 


1430 


7 - 00 


4 - 40 


077 
06s 


3400 


359°. 
102° 


2 - 60 
2 - 70 
2 - 30 
3 - 35 


1300 


4 - 80 


092° 


5 -50 
32 - 65 


0 


1180 


13 - 10 


0 


10 - 25 


122 
1417 


6 - 90 


30 - 25 


23 


24 


| 


059° 


3 - 00 


24 


25 


002° 


3 - 25 


| 
| 


26 

27 
- 28 
- 29 
- 30 


| 
| 
| 
| 
| 
| 
| 


344° 
313° 
314° 
298° 
054° 


27 . 
28 
29 


| 


4 - 90 
8- 00 
7- 25 
4 - 10 
9 - 60 
40 - 10 


| 


| 
| 


| 


ಪೂರ್ವ : -ಸೀಮಾರೇಖೆಯು ಸ್ಥಾನ ಸಂಖ್ಯೆ 30 ರಿಂದ ಮುಂದುವರೆದು ವೈಕುಂಠಪುರ ಸರ್ವೆ ನಂಬರ್ 61ರಲ್ಲಿ ಆಸ್ಟ್ರೇಯಾಭಿಮುಖವಾಗಿ 
10 - 15 ಸರಪಳಿ ದೂರ ಚಲಿಸಿ ಶೃಂಗೇರಿ - ಜಯಪುರ ಮುಖ್ಯ ರಸ್ತೆಯ ಬಲಪಾರ್ಶ್ವದಲ್ಲಿ ಸ್ಥಾನ ಸಂಖ್ಯೆ 32ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ಸದರಿ ಶೃಂಗೇರಿ-ಜಯಪುರ ಮುಖ್ಯ ರಸ್ತೆಯ ಬಲಪಾರ್ಶ್ವದಲ್ಲಿಯೇ ಆಗ್ನೆಯ ಹಾಗೂ ದಕ್ಷಿಣಾಭಿಮುಖವಾಗಿ 25 -40 ಸರಪಳಿ ದೂರ 
ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 62ರ ನೈರುತ್ಯ ದಿಕ್ಕಿನ (ಕೆರೆಗೆ ಹೊಂದಿಕೊಂಡಿರುವ) ಬಾಂದಿನಿಂದ 156° ಕೋನ 7 - 25 ಸರಪಳಿ ದೂರದಲ್ಲಿ 
ಶೃಂಗೇರಿ- ಜಯಪುರ ರಸ್ತೆಯ ಬಲಪಾರ್ಶ್ವದಲ್ಲಿ ಸ್ಥಾನ ಸಂಖ್ಯೆ 36ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 61, 
104 ಮತ್ತು 166 ರಲ್ಲಿ ಹಾಗೂ ವೈಕುಂಠಪುರ - ಹೆರೂರು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ವಿವಿಧ ಕೋನಗಳಲ್ಲಿ 60 - 65 ಸರಪಳಿ ದೂರ ಚಲಿಸಿ 
ವೈಕುಂಠಪುರ ಸರ್ವೆ ನಂಬರ್ 166ರ ಪೂರ್ವಾಗ್ರ ದಿಕ್ಕಿನ ಬಾಂದು ಹಾಗೂ ವೈಕುಂಠಪುರ - ಹೆರೂರು ಗ್ರಾಮಗಳ ಸಾಮಾನ್ಯ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
42ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ಸರಪಳಿ = ಒಂದು ನೂರು 
ಸ್ಥಾನಕ್ಕೆ ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 
30 | 31 | 

6 - 35 


ಸ್ಥಾನದಿಂದ | 


1630 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೨, ೨೦೧೩ 


೯೭೧ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

3 - 80 


32 


1300 


10 - 15 


34 
35 
36 


ಶೃಂಗೇರಿ- ಜಯಪುರ , ರಸ್ತೆಯ ಬಲಪಾರ್ಶ್ವ 
| ಶೃಂಗೇರಿ- ಜಯಪುರ, ರಸ್ತೆಯ ಬಲಪಾರ್ಶ್ವ 
| ಶೃಂಗೇರಿ- ಜಯಪುರ, ರಸ್ತೆಯ ಬಲಪಾರ್ಶ್ವ 
| ಶೃಂಗೇರಿ-ಜಯಪುರ, ರಸ್ತೆಯ ಬಲಪಾರ್ಶ್ವ 


5 - 65 
5 -50 
4 - 50 
9 - 75 


25 - 40 


9 - 00 


2900 
1780 
1900 
1060 


10 - 00 
26 - 10 
3 - 05 
2 - 75 


08o 


9 - 75 


ವೈಕುಂಠಪುರ - ಹೆರೂರು ಗ್ರಾಮಗಳ 
ಸಾಮಾನ್ಯ ಗಡಿ ಹಾಗೂ ಸದರಿ ಸಾಮಾನ್ಯ 
ಗಡಿಯಲ್ಲಿರುವ ವೈಕುಂಠಪುರ ಸರ್ವೆ 
ನಂಬರ್ 166ರ ಪೂರ್ವಾಗ್ರ ದಿಕ್ಕಿನ 

ಬಾಂದು 


60 - 65 


ದಕ್ಷಿಣ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 42 ರಿಂದ ಮುಂದುವರಿದು ವೈಕುಂಠಪುರ ಮತ್ತು ಹೆರೂರು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 
ನೈರುತ್ಯಾಭಿಮುಖವಾಗಿ ಸುಮಾರು 53 - 55 ಸರಪಳಿ ದೂರ ಚಲಿಸಿ ವೈಕುಂಠಪುರ , ಹೆರೂರು ಮತ್ತು ಬೆಟ್ಟಗೆರೆ ಗ್ರಾಮಗಳು ಸೇರುವ ಕೂಡುಬಾಂದಿನಲ್ಲಿ 
ಸ್ಥಾನ ಸಂಖ್ಯೆ 45ನ್ನು ಸೇರುತ್ತದೆ . ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 
ವಾಯುವ್ಯಾಭಿಮುಖವಾಗಿ ಸುಮಾರು 11 -10 ಸರಪಳಿ ದೂರ ಚಲಿಸಿ ಸದರಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ ಸ್ಥಾನ ಸಂಖ್ಯೆ 46ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 166 ರಲ್ಲಿ ವಿವಿಧ ಕೋನಗಳಲ್ಲಿ 26 - 65 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ 
ನಂಬರ್ 153, 154 ಮತ್ತು 155 ಕೂಡುಬಾಂದಿನಿಂದ 206° ಕೋನ 15 - 50 ಸರಪಳಿ ದೂರದಲ್ಲಿ ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ 
ಗಡಿಯಲ್ಲಿ ಸ್ಥಾನ ಸಂಖ್ಯೆ 50ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ಉತ್ತರ ಹಾಗೂ ವಾಯವ್ಯಾಭಿಮುಖವಾಗಿ ಸುಮಾರು 31 - 65 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 166 ಮತ್ತು 168ರ ದಕ್ಷಿಣ ದಿಕ್ಕಿನ 
ಕೂಡುಬಾಂದಿನಿಂದ 313° ಕೋನ 13 - 20 ಸರಪಳಿ ದೂರದಲ್ಲಿ ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 53ನ್ನು 
ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ವಿವರಣೆ | 

ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 


42 


| 


43 


13 - 90 


ವೈಕುಂಠಪುರ ಮತ್ತು ಹೆರೂರು ಗ್ರಾಮಗಳ ಸಾಮಾನ್ಯ ಗಡಿ 
ವೈಕುಂಠಪುರ ಮತ್ತು ಹೆರೂರು ಗ್ರಾಮಗಳ ಸಾಮಾನ್ಯ ಗಡಿ 
ವೈಕುಂಠಪುರ ಮತ್ತು ಹೆರೂರು ಗ್ರಾಮಗಳ ಸಾಮಾನ್ಯ ಗಡಿ 
ಹಾಗೂ ವೈಕುಂಠಪುರ - ಹೆರೂರು- ಬೆಟ್ಟಗೆರೆ ಗ್ರಾಮಗಳು 

ಸೇರುವ ಕೂಡುಬಾಂದಿನಲ್ಲಿ 


14 - 65 
25 - 00 


46 


ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿ 


53 - 55 
11 - 10 
11 - 10 


0620 


329 


_ 302° 


10 - 25 
6 - 05 
4 - 40 
5 - 95 


| 


- 49 


236°. 


೯೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ 


ಭಾಗ ೪ಎ 


S1 | 


ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ವಿವರಣೆ | 

ಸರಪಳಿ = ಒಂದು ನೂರು 
ಸ್ಥಾನದಿಂದ ಸ್ಥಾನಕ್ಕೆ 

ಸ್ಥಾನ ಸಂಖ್ಯೆಯ ವಿವರಣೆ 

ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 
_ 50 51 ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿ | 

8 -90 
_ 52 ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿ 

9 - 55 
_52 ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿ 

13 - 20 

31 - 65 
ಪಶ್ಚಿಮ :-ಸೀಮಾರೇಖೆಯು ಸ್ಥಾನ ಸಂಖ್ಯೆ 53 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್ 168 ಮತ್ತು 166ರಲ್ಲಿ ವಿವಿಧ 
ಕೋನಗಳಲ್ಲಿ 29 - 05 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 153 , 154 ಮತ್ತು 155ರ ಕೂಡುಬಾಂದಿನಿಂದ 277° ಕೋನ 11 -50 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 59ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 166ರಲ್ಲಿ ವಿವಿಧ ಕೋನಗಳಲ್ಲಿ 
30 - 10 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 153, 154 ಮತ್ತು 155ರ ಕೂಡುಬಾಂದಿನಿಂದ 078° ಕೋನ 9 - 25 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 64ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 166ರಲ್ಲಿ ವಿವಿಧ ಕೋನಗಳಲ್ಲಿ 15 - 65 ಸರಪಳಿ 
ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 153, 154 ಮತ್ತು 155ರ ಕೂಡುಬಾಂದಿನಿಂದ 333° ಕೋನ 8- 00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 
67ನ್ನು ಸೇರುತ್ತದೆ . ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 166ರಲ್ಲಿ ವಿವಿಧಕೋನಗಳಲ್ಲಿ 56 - 00 ಸರಪಳಿ ದೂರ ಚಲಿಸಿ 
ವೈಕುಂಠಪುರ ಸರ್ವೆ ನಂಬರ್ 159, 158 ಮತ್ತು 160ರ ಕೂಡುಬಾಂದಿನಿಂದ 319° ಕೋನ 11 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 74ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 166, 104 , 166,206 , 104ರಲ್ಲಿ ವಿವಿಧಕೋನಗಳಲ್ಲಿ 39 - 95 ಸರಪಳಿ ದೂರ ಚಲಿಸಿ 
ವೈಕುಂಠಪುರ ಸರ್ವೆ ನಂಬರ್ 130, 104, 206 131ರ ಕೂಡುಬಾಂದಿನಿಂದ 115° ಕೋನ 1 - 25 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 81ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 104, 166, 206 ಮತ್ತು 104 ರಲ್ಲಿ ವಿವಿಧಕೋನಗಳಲ್ಲಿ 41 - 90 ಸರಪಳಿ ದೂರ ಚಲಿಸಿ 
ವೈಕುಂಠಪುರ ಸರ್ವೆ ನಂಬರ್ 111 ಮತ್ತು 112ರ ಪೂರ್ವದಿಕ್ಕಿನ ಕೂಡುಬಾಂದಿನಿಂದ 176° ಕೋನ 5 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 90ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 104ರಲ್ಲಿ ವಿವಿಧ ಕೋನಗಳಲ್ಲಿ 39 – 05 ಸರಪಳಿ ದೂರ ಚಲಿಸಿ 
ವೈಕುಂಠಪುರ ಸರ್ವೆ ನಂಬರ್ 111 ಮತ್ತು 112ರ ಪೂರ್ವದಿಕ್ಕಿನ ಕೂಡುಬಾಂದಿನಿಂದ 039° ಕೋನ 17 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 97ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 104ರಲ್ಲಿ ವಿವಿಧ ಕೋನಗಳಲ್ಲಿ 40 - 20 ಸರಪಳಿ ದೂರ ಚಲಿಸಿ 
ವೈಕುಂಠಪುರ ಸರ್ವೆ ನಂಬರ್ 120 , 121 ಮತ್ತು 122ರ ಕೂಡುಬಾಂದಿನಿಂದ 343° ಕೋನ 8 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 106ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 104 ರಲ್ಲಿ ವಿವಿಧಕೋನಗಳಲ್ಲಿ 43 - 35 ಸರಪಳಿ ದೂರು ಚಲಿಸಿ ವೈಕುಂಠಪುರ ಸರ್ವೆ 
ನಂಬರ್‌ 208ರ ಆಗೇಯ ದಿಕ್ಕಿನಬಾಂದಿನಿಂದ 104° ಕೋನ 14 - 50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 115ನ್ನು ಸೇರುತ್ತದೆ. ಮುಂದುವರಿದು 
ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 104 , 187 ಮತ್ತು 2012ರಲ್ಲಿ ವಿವಿಧಕೋನಗಳಲ್ಲಿ 16 - 55 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ 
ನಂಬರ್‌ 208ರ ಆಗೇಯ ದಿಕ್ಕಿನ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 118ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್‌ 212 
ಮತ್ತು 31 ರಲ್ಲಿ ವಿವಿಧ ಕೋನಗಳಲ್ಲಿ 42 -20 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 123ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ . 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


53 


| 


0700 


_ 54 
55 
56 
57 


| 
| 
| 
| 


142° 
035 


| 
| 


1280 


| 


2460 


59 


| 


1490 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸರಪಳಿ ಕೊಂಡಿಗಳು 

3 - 30 
8 - 70 
6 - 00 
3 - 80 
2 - 75 
4 - 50 
29 - 05 
3 - 55 
5 - 90 
4 - 10 
4 = 45 
12 - 10 
30 - 10 
7 - 55 
4 - 05 
4 - 05 
15 - 65 


59 


| 


| 


| 


086 


60 | 


61 


| | 


60 
_ 61 
62 
63 
64 


1800 
104° 
109° 
045° 


62 


| 
| 
| 


| 


63 


64 


| 


65 
66 
_ 67 


65 


| 
| 
| 
| 
| 
| 


311° 
301° 
243° 


66 


| 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


೯೭೩ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


68 


0060 
0910 


| 


68 
69 


| | 
| 


- ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

5 - 75 
17 - 00 
6 - 65 
5 - 20 
3 - 25 
9 - 45 


1340 


70 
71 


047° 


| 


72 


0010 
334 


73 


| 


27% 


75 


0350 


74 
75 
76 


76 


| 
| 


2820 
2590 
1860 


77 


78 


2790 


3030 
0670 


80 


82 
83 
84 
85 
86 
87 
88 


82 


| 
| 
| 
| 


135° 
114° 
331° 
047° 
109° 
197° 
132° 
018° 


8 - 70 
56 - 00 
2 - 70 
3 - 30 
14 - 25 
1 - 75 
4 - 85 
9 - 70 
3 - 40 
39 - 95 
3 - 25 
4 - 60 
4 - 60 
8 - 35 
5 - 90 
1 - 60 
3 - 60 
1 -55 
8 - 45 
41 - 90 
2 - 85 
8 - 80 


| 
| 
| 
| 
| 
| 
| 
| 


| 
| 


89 


90 


| 


09 ] 


90 
91 
92 


| 
| 


120° 
05s 


92 


357° 


3 - 65 


_ 94 


2800 


93 
94 
95 


95 


0320 


| 


075° 


96 


07 


337° 


6 - 00 
3 - 45 
8 - 10 
6 - 20 
39 - 05 
3 - 80 
6 - 25 
7 - 65 
2 - 10 
3 - 30 


98 


99 


2840 
2500 


99 


| | 


2830 


100 
101 


100 | 


3380 


102 


101 
102 


| 
| 


3080 
012 


103 


103 
104 
105 
106 


104 


| 
| 
| 


| 


2 - 00 
8 - 00 | 
5 - 30 
1 - 80 


269° 
248° 
005° 


| 
| 
| 


105 


) 


40 - 20 


೯೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


233 


107 
108 


- ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

7 - 65 
2 - 85 
2 - 25 
2 - 10 
4 - 00 


106 
107 
108 
109 
110 


33] " 


| 


109 | 


2800 


| 


110 


212° 


143 


111. 


111 
112 
113 


301° 


8 - 15 


252 


112 
113 
114 


114 


2060 
2290 


115 


4 - 80 
7 - 40 

4 - 15 
43 - 35 
3 - 90 
6 - 05 
6 - 60 


115 | 
116 
117 


- 116 

117 


| 
| 


| 


| 


283° 

249° 
ವೈಕುಂಠಪುರ ಸರ್ವೆ ನಂಬರ್‌ 208ರ 

ಆಗ್ನೆಯ ದಿಕ್ಕಿನಬಾಂದಿನಲ್ಲಿ 


118 


076° 


| 


119 
120 
121 


| 
| 
| 


119 
120 
121 
122 
123 


017ರ್ 
0070 


16 - 55 
5 - 75 
5 - 00 
7 - 80 
8 - 95 
7 - 35 
7 - 35 
42 - 20 


| 


283 
0050 


123 
1 


| 
| 


| 


| 


005° 


ವೈಕುಂಠಪುರ ಬ್ಲಾಕ್ - IV 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ 
ಉತ್ತರ :- ವೈಕುಂಠಪುರ ಸರ್ವೆ ನಂಬರ್ 27ರ ಉಳಿಕೆ ಪ್ರದೇಶ. 
ಪೂರ್ವ :- ವೈಕುಂಠಮರ ಸರ್ವೆ ನಂಬರ್ 27 ಮತ್ತು 220ರ ಉಳಿಕೆ ಪ್ರದೇಶ. 
ದಕ್ಷಿಣ : - ವೈಕುಂಠಪುರ ಸರ್ವೆ ನಂಬರ್‌ 220ರ ಉಳಿಕೆ ಪ್ರದೇಶ. 
ಪಶ್ಚಿಮ :- ವೈಕುಂಠಪುರ ಸರ್ವೆ ನಂಬರ್‌ 220 ಮತ್ತು 27ರ ಉಳಿಕೆ ಪ್ರದೇಶ. 

: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ :-ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 27 , 220 , 1ರ ಕೂಡುಬಾಂದು ಹಾಗೂ ವೈಕುಂಠಪುರ ಮತ್ತು ಮೆಣಸೆ 
ಗ್ರಾಮಗಳ ಸಾಮಾನ್ಯ ಗಡಿಭಾಂದಿನಿಂದ 090° ಕೋನ 5 - 00 ಸರಪಳಿ ದೂರದಲ್ಲಿ ವೈಕುಂಠಪರ ಸರ್ವೆ ನಂಬರ್‌ 27ರಲ್ಲಿ ಸ್ಥಾನ ಸಂಖ್ಯೆ 1 ರಿಂದ 
ಪ್ರಾರಂಭವಾಗಿ ಸದರಿ ವೈಕುಂಠಪುರ ಸರ್ವೆ ನಂಬರ್ 27 ರಲ್ಲಿಯೇ ಪೂರ್ವ ಮತ್ತು ಈಶಾನ್ಯಾಭಿಮುಖವಾಗಿ 10 -೨೦ ಸರಪಳಿ ದೂರ ಚಲಿಸಿ 
ವೈಕುಂಠಪುರ ಸರ್ವೆ ನಂಬರ್ 11ರ ಪಶ್ಚಿಮ ದಿಕ್ಕಿನ ಒಳಮುಖ ಬೆಂಡ್ ಕಲ್ಲುಬಾಂದಿನಿಂದ 200° ಕೋನ 8 - 25 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 3ನ್ನು 


ಸ್ಥಾನದಿಂದ 


ಸ್ಥಾನಕ್ಕೆ 


ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 

ಸರಪಳಿ = ಒಂದು ನೂರು 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 

7 - 35 
3 - 55 
10 - 90 


- 


2 


0940 
059 


- 


2 


ಪೂರ್ವ :- ಸೀಮಾರೇಖೆಯು ಸ್ವಾನ ಸಂಖ್ಯೆ 3 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್‌ 27 ಮತ್ತು 220ರಲ್ಲಿ 
ವಿವಿಧಕೋನಗಳಲ್ಲಿ 14 - 65 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 4 , 5 ಮತ್ತು 3 ಸೇರುವ ಕೂಡುಬಾಂದಿನಿಂದ 242° ಕೋನ 11 - 00 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 8 ನ್ನು ಸೇರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨, ೨೦೧೩ 


೯೭೫ 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


1690 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

4 - 35 
1 - 80 
2 - 35 
2 - 75 
3 - 40 


_ 5 
6 


257° 
180° 


| 
| 


| 


2520 


8 


| 


168° 


| 


14 - 65 


* ದಕ್ಷಿಣ : -ಸೀಮಾರೇಖೆಯು ಸ್ಥಾನ ಸಂಖ್ಯೆ 8 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್ 220 ರಲ್ಲಿ 269° ಕೋನದಲ್ಲಿ 3 - 85 
ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 4, 5 ಮತ್ತು 3 ಸೇರುವ ಕೂಡುಬಾಂದಿನಿಂದ 248° ಕೋನ 14 - 50 ಸರಪಳಿ ದೂರದಲ್ಲಿ ಸ್ಥಾನ 
ಸಂಖ್ಯೆ 9ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

3 - 85 
3 - 85 


- 


2690 


ಪಶ್ಚಿಮ :-ಸೀಮಾರೇಖೆಯು ಸ್ಥಾನ ಸಂಖ್ಯೆ 9 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್‌ 220 ಮತ್ತು 27ರಲ್ಲಿ 
ಉತ್ತರಾಭಿಮುಖವಾಗಿ ವಿವಿಧಕೋನಗಳಲ್ಲಿ 13 - 25 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 12ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ | ಸ್ಥಾನಕ್ಕೆ | 


9 
10 
- 11 

12 


|| 
| 
| 
| 


10 
11 
12 
1 


ಅಂತರ ಸರಪಳಿಗಳಲ್ಲಿ ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ಸರಪಳಿ = ಒಂದು ನೂರು 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ | ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 

2 - 20 
3 - 35 
3 - 95 
3 - 75 


| 
| 
| 


0230 
3350 
290° 
0100 


- 


13 - 25 


ವೈಕುಂಠಪುರ ಬ್ಲಾಕ್ - V 

ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ 
ಉತ್ತರ : - ವೈಕುಂಠಪುರ ಸರ್ವೆ ನಂಬರ್ 168ರ ಉಳಿಕೆ ಪ್ರದೇಶ. 
ಪೂರ್ವ :- ವೈಕುಂಠಪುರ ಸರ್ವೆ ನಂಬರ್ 168ರ ಉಳಿಕೆ ಪ್ರದೇಶ. 
ದಕ್ಷಿಣ :- ವೈಕುಂಠಪುರ ಸರ್ವೆ ನಂಬರ್ 168ರ ಉಳಿಕೆ ಪ್ರದೇಶ. 
ಪಶ್ಚಿಮ :- ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿ . 


: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ :-ಸೀಮಾರೇಖೆಯು ವೈಕುಂಠಪುರ ಸರ್ವೆ ನಂಬರ್ 168ರ ಪಶ್ಚಿಮಾಗ್ರ ದಿಕ್ಕಿನ ಬಾಂದ್ ಹಾಗೂ ವೈಕುಂಠಪುರ ಮತ್ತು ಬೆಟ್ಟಗೆರೆ 
ಗ್ರಾಮಗಳು ಸೇರುವ ಗಡಿಬಾಂದಿನಿಂದ 130° ಕೋನ 3-50 ಸರಪಳಿ ದೂರದಲ್ಲಿ ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ 
ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ವೈಕುಂಠಪುರ ಸರ್ವೆ ನಂಬರ್ 168ರಲ್ಲಿ ವಿವಿಧ ಕೋನಗಳಲ್ಲಿ 15 -85 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ 
ನಂಬರ್ 197, 201 ಮತ್ತು 202 ಸೇರುವ ಕೂಡುಬಾಂದಿನಿಂದ 308° ಕೋನ 7- 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 5ನ್ನು ಸೇರುತ್ತದೆ. 


೯೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨ , ೨೦೧೩ 


ಭಾಗ ೪ಎ 


ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 


046 


- 2 

3 


ಅಂತರ ಸರಪಳಿಗಳಲ್ಲಿ ಒಂದು 

ಸರಪಳಿ = ಒಂದು ನೂರು 
ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

2 - 15 
5 - 90 
2 - 05 
5 - 75 
15 - 85 


| 


13 
0800 


0520 


ಪೂರ್ವ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 5 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್ 168ರಲ್ಲಿ ವಿವಿಧಕೋನಗಳಲ್ಲಿ 19 -00 
ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 197, 201 ಮತ್ತು 202 ಸೇರುವ ಕೂಡುಬಾಂದಿನಿಂದ 185° ಕೋನ 10 - 25 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 8ನ್ನು ಸೇರುತ್ತದೆ. 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


5 

6 
- 7 


ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 

202° 
134° 
206° 


6 
7 
8 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 

3 - 15 | 
11 - 45 
4 - 40 
19 - 00 


| 
| 


| 
| 


| 
| 


ದಕ್ಷಿಣ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 8 ರಿಂದ ಮುಂದುವರಿದು ವೈಕುಂಠಪುರ ಸರ್ವೆ ನಂಬರ್ 168ರಲ್ಲಿ ವಾಯುವ್ಯ ಮತ್ತು 
ನೈರುತ್ಯಾಭಿಮುಖವಾಗಿ 3 - 55 ಸರಪಳಿ ದೂರ ಚಲಿಸಿ ವೈಕುಂಠಪುರ ಸರ್ವೆ ನಂಬರ್ 197, 201 ಮತ್ತು 202 ಸೇರುವ ಕೂಡುಬಾಂದಿನಿಂದ 200° 
ಕೋನ10 - 50 ಸರಪಳಿ ದೂರದಲ್ಲಿ ವೈಕುಂಠಪುರ- ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 10 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ 
ಸ್ಥಾನದಿಂದ ಸ್ಥಾನಕ್ಕೆ 

ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 
ವಿವರಣೆ / ಸ್ಥಾನ ಸಂಖ್ಯೆಯ ವಿವರಣೆ 

ಸರಪಳಿ - ಕೊಂಡಿಗಳು 

2 - 25 


311° 


2250 


1 - 30 


3 - 55 


ಪಶ್ಚಿಮ :-ಸೀಮಾರೇಖೆಯು ಸ್ಥಾನ ಸಂಖ್ಯೆ 10 ರಿಂದ ಮುಂದುವರಿದು ವೈಕುಂಠಪುರ ಮತ್ತು ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ವಾಯವ್ಯಾಭಿಮುಖವಾಗಿ ಸುಮಾರು 20- 05 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 11ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 


ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ ಸ್ಥಾನಕ್ಕೆ | 

ಕೋನ ಡಿಗ್ರಿಗಳಲ್ಲಿ / ಸೀಮಾರೇಖೆಯ ವಿವರಣೆ / ಸ್ಥಾನ 


ಸಂಖ್ಯೆಯ ವಿವರಣೆ 


| 


11 


ವೈಕುಂಠಪುರ - ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿ 
ವೈಕುಂಠಪುರ - ಬೆಟ್ಟಗೆರೆ ಗ್ರಾಮಗಳ ಸಾಮಾನ್ಯ ಗಡಿ 


ಅಂತರ ಸರಪಳಿಗಳಲ್ಲಿ ಒಂದು ಸರಪಳಿ = ಒಂದು 
ನೂರು ಕೊಂಡಿಗಳು = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 

2 - 30 
17 - 75 
20 - 05 


P . R . 150 
S. C . 300 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ, ಮತ್ತು ಅವರ ಹೆಸರಿನಲ್ಲಿ, 

- ಟಿ. ಆರ್. ಅನಂತರಾಮು, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ ಪರಿಸರ ಮತ್ತು ಜೀವಿಪರಿಸ್ಥಿತಿ ಶಾಸ್ತ್ರ ಇಲಾಖೆ, ಬೆಂಗಳೂರು. 
ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ -2 , ಬೆಂಗಳೂರು 


